RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ , ಜೂನ್ ೧ , ೨೦೧೩ (ಜೈಷ್ಠ ೧೧ , ಶಕ ವರ್ಷ ೧೯೩೫ ) | ನಂ . ೮೧೪ 
Bangalore , Saturday , June 1 , 2013 ( Jyeishta 11, Shaka Varsha 1935 ) No. 814 


ಭಾಗ - IV | 
Part - IV 


PERSONNEL AND ADMINISTRATIVE REFORMS SECRETARIAT (ELECTIONS) 

NOTIFICATION 
No. DPAR 59 CHUVISA 2013 (PART), BANGALORE , DATED : 1ST JUNE , 2013 
In pursuance of the provisions of Section 67 of the Representation of the People Act, 1951 (43 of 
1951) the following declarations containing the name of the candidate elected in the Constituency referred to 
therein is published for general information . 

FORM 210 
(See Rule 64 ) 


DECLARATION OF THE RESULT OF ELECTION UNDER SECTION 66 OF THE REPRESENTATION OF 

THE PEOPLE ACT, 1951 
Election to the Legislative Assembly of Karnataka State from the 210 - PERIYAPATNA Legislative 
Assembly Constituency . 

In pursuance of the provisions contained in Section 66 of the Representation of the People Act, 1951, 
read with Rule 64 of the Conduct of Elections Rules , 1961, I declare that – 


Sri K . VENKATESH S / O . S . KARIYAPPA , 

DODDEGOWDANAKOPPALU , 
KITTURU POST , BETTADAPURA HOBLI, 
PERIYAPATNA TALUK . 


Sponsored by INDIAN NATIONAL CONGRESS has been duly elected to fill the seat in that House from the 
above Constituency . 
Place : PERIYAPATNA 

A . B . BASAVARAJU 
Date: 31 -05 - 2013 

Returning Officer, 
210 -Periyapatna Legislative Assembly Constituency. 


By order and in the name of the Governor of Karnataka 


T . SHAMAIAH 
Joint Chief Electoral Officer & 
Ex -Officio Additional Secretary to Govt., 

D . P . A .R . (Elections). 
(8ac2 ) 


೪೩೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಜೂನ್ ೧ , ೨೦೧೩ (ಜೇಷ್ಠ ೧೧ , ಶಕ ವರ್ಷ ೧೯೩೫ ) ನಂ . ೮೧೫ 
Bangalore, Saturday , June 1 , 2013 (Jyeishta 11 , Shaka Varsha 1935 ) || No. 815 


ಭಾಗ – III 
Part – III 


ಆಹಾರ ಸುರಕ್ಷತೆ ಆಯುಕ್ತರ ಕಾರ್ಯಾಲಯ 
ಸಾರ್ವಜನಿಕ ಆರೋಗ್ಯ ಸಂಸ್ಥೆ , ಶೇಷಾದ್ರಿ ರಸ್ತೆ, ಬೆಂಗಳೂರು - 560 001 

ಅಧಿಸೂಚನೆ 
ಸಂಖ್ಯೆ: ಸಾಆಸಂ /ಎಫ್ ಎಸ್ ಎಸ್ ಎ / ಅಸೂ / 01/2013 -14 , ಬೆಂಗಳೂರು, ದಿನಾಂಕ: 30 -05 -2013 
ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ – 2006 (ಕೇಂದ್ರ ಕಾಯ್ದೆ 34 /2006) ರ ಸೆಕ್ಷನ್ 92ರ ಸಬ್ ಸೆಕ್ಷನ್ ( 2)ರ ಕ್ಲಾಸ್ (1) ರ 
ಅಡಿಯಲ್ಲಿ ಸೆಕ್ಷನ್ 26ನ್ನು ಓದಿಕೊಂಡಂತೆ ಪ್ರದತ್ತವಾದ ಅಧಿಕಾರದ ಮೇರೆಗೆ ಭಾರತ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು 
ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ (ನಿಷೇಧ ಮತ್ತು ಮಾರಾಟ ನಿರ್ಬಂಧ) ನಿಬಂಧನೆಗಳು, 2011ರನ್ನು ರಚಿಸಿದ್ದು, ನಿಬಂಧನೆ 2, 3, 4 ರಲ್ಲಿ ತಂಬಾಕು 
ಮತ್ತು ನಿಕೋಟಿನ್ ಫಟಕಾಂಶಗಳನ್ನೊಳಗೊಂಡ ಆಹಾರ ಪದಾರ್ಥಗಳನ್ನು ನಿಷೇದಿಸಿದೆ. ಗುಟ್ಕಾ ಮತ್ತು ಪಾನ್ ಮಸಾಲಗಳು , ತಂಬಾಕು ಮತ್ತು 
ನಿಕೋಟಿನ್ ಘಟಕಾಂಶಗಳನ್ನು ಒಳಗೊಂಡ ಆಹಾರ ಪದಾರ್ಥಗಳಾಗಿವೆ. ಆದುದರಿಂದ ಕರ್ನಾಟಕ ರಾಜ್ಯಾದಾದ್ಯಂತ ತಂಬಾಕು ಮತ್ತು ನಿಕೋಟಿನ್ 
ಘಟಕಾಂಶಗಳನ್ನೊಳಗೊಂಡ ಗುಟ್ಕಾ ಮತ್ತು ಪಾನ್ ಮಸಾಲ ಆಹಾರ ಪದಾರ್ಥಗಳನ್ನು ನಿಷೇಧಿಸಬೇಕಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ 
ಕಾಯ್ದೆಯಲ್ಲಿನ ಉಪಬಂಧಗಳನ್ನು ಮತ್ತು ಅದರಡಿಯಲ್ಲಿ ರಚಿತವಾಗಿರುವ ನಿಯಮಾವಳಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಕರ್ನಾಟಕ 
ರಾಜ್ಯವು ಆಹಾರ ಸುರಕ್ಷತಾ ಆಯುಕ್ತರನ್ನು ನೇಮಿಸಿದೆ. 

ಆದುದರಿಂದ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ( ನಿಷೇಧ ಮತ್ತು ಮಾರಾಟ ನಿರ್ಬಂಧ) ನಿಬಂಧನೆಗಳು, 2011ರ ನಿಬಂಧನೆ 2.3.4 ರ 
ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ತಂಬಾಕು ಮತ್ತು ನಿಕೋಟಿನ್ ಘಟಕಾಂಶಗಳನ್ನೊಳಗೊಂಡ ಗುಟ್ಕಾ ಮತ್ತು ಪಾನ್‌ಮಸಾಲ 
ಹಾಗೂ ಇತರೆ ಯಾವುದೇ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಗುಟ್ಕಾ ಮತ್ತು ಪಾನ್‌ಮಸಾಲ ಪದಾರ್ಥಗಳ ತಯಾರಿಕೆ, ಸಂಗ್ರಹಣೆ, ಮಾರಾಟ 
ಹಾಗೂ ವಿತರಣೆಯನ್ನು ಸಾರ್ವಜನಿಕರ ಆರೋಗ್ಯದ ಹಿತ ದೃಷ್ಟಿಯಿಂದ ಸಂಪೂರ್ಣವಾಗಿ ನಿಷೇಧಿಸಿದೆ. 


ವಿ. ಬಿ . ಪಾಟೀಲ್, ಐ . ಎ.ಎಸ್ . 
ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರು ಮತ್ತು 

ಆಯುಕ್ತರು , 
ಆರೋಗ್ಯ ಮತ್ತು ಕು.ಕ. ಸೇವೆಗಳು 

ಬೆಂಗಳೂರು - 560 009 
OFFICE OF THE FOOD SAFETY COMMISSIONER 


PUBLIC HEALTH INSTITUTE , SHESHADRI ROAD , BANGALORE -01 

NOTIFICATION 
NO . PHI / FSSA / NOT / 01 / 2013-14 , Bangalore, Dated : 30 May , 2013 


WHEREAS, regulation 2 . 3 .4 of the Food Safety and Standards (Prohibition and Restrictions on Sales) 
Regulations, 2011 made by the Food Safety and Standards Authority of India in exercise of the powers conferred by clause 
(i) of sub -section (2 ) of section 92 of the Food Safety and Standards Act, 2006 (Central Act 34 of 2006 ) read with section 
26 thereof, prohibits articles of food containing tobacco and nicotine which are used as ingredients , as they are injurious 
to health ; 

AND WHEREAS , gutka and panmasala are articles of food in which tobacco and nicotine are widely used as 
ingredients ; 

AND WHEREAS , it is expedient to prohibit gutka and panmasala in the entire State of Karnataka, being food 
products in which tobacco and nicotine are widely used as ingredients ; 

AND WHEREAS , the Commissioner of Food Safety of the State is appointed by the State Government for efficient 
implementation of food safety and other requirements laid down under this Act and the rules and regulations made 
thereunder . 

Now , THEREFORE , in pursuance of regulation 2 .3 .4 of the Food Safety and Standards (Prohibition and 
Restrictions on Sales) Regulations, 2011 the manufacture , storage , sale or distribution of gutka and panmasala containing 
tobacco or nicotine as ingredients , by whatsoever name it is available in the market, is hereby prohibited in the State of 
Karnataka with immediate effect in the interest of Public Health . 


V . B . PATIL , LAS 
Food Safety Commissioner & 

Commissioner 
Health and F .W . Services , Bangalore – 560 009 


೪೩೬೯ 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A ಬೆಂಗಳೂರು, ಸೋಮವಾರ, ಜೂನ್ ೩ , ೨೦೧೩ (ಜೈಷ್ಠ ೧೩ , ಶಕ ವರ್ಷ ೧೯೩೫ ) 
Part - IV - A Bangalore , Monday , June 3 , 2013 ( Jyeishta 13 , Shaka Varsha 1935 ) 


ನಂ . ೮೧೬ 
No. 816 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂ : ಸಾರಿಇ 56 ಸಾಪ2013, ಬೆಂಗಳೂರು, ದಿನಾಂಕ: 03 - 06 - 2013 
ಮೋಟಾರು ವಾಹನಗಳ ಅಧಿನಿಯಮ 1988 (ಕೇಂದ್ರ ಅಧಿನಿಯಮ ಸಂ .591988 ) ರ ಕಲಂ 67ರ ಉಪ ಕಲಂ (1)(i) ರಡಿ ಕರ್ನಾಟಕ 
ರವೂ ಹೊರಡಿಸಿದ ಅಧಿಸೂಚನೆ ಸಂ . ಸಾರಿಇ 300 ಸಾಇಪ 2007 , ದಿ:18 - 02 - 2012 ರಲ್ಲಿ ರಾಜ್ಯದ ನಗರ ಪ್ರದೇಶಗಳಲ್ಲಿ ಹವಾ ನಿಯಂತ್ರಣ 
ರಹಿತ ಸಿಟಿ ಟ್ಯಾಕ್ಸಿಗಳಿಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು ಮತ್ತು ಸಾಗಾಣಿಕೆ ದರಗಳನ್ನು ನಿಗದಿಪಡಿಸಿ ಕರ್ನಾಟಕ ರಾಜ್ಯ ಸಾರಿಗೆ ಪ್ರಾಧಿಕಾರಕ್ಕೆ ಮತ್ತು ಪ್ರಾದೇಶಿಕ 
ಸಾರಿಗೆ ಪ್ರಾಧಿಕಾರಗಳಿಗೆ ನಿರ್ದೇಶನ ನೀಡಿತ್ತು. 

ಕೇಂದ್ರ ಸರ್ಕಾರವೂ ಕಾಲಕಾಲಕ್ಕೆ ಇಂಧನ ಬೆಲೆಗಳನ್ನು ಹೆಚ್ಚಿಸಿರುವುದರಿಂದ ಮತ್ತು ವಾಹನಗಳ ಬೆಲೆ ಮತ್ತು ನಿರ್ವಹಣಾ ವೆಚ್ಚಗಳು 
ಗಣನೀಯವಾಗಿ ಹೆಚ್ಚಾಗಿರುವುದರಿಂದ ಅಲ್ಲದೇ ವಿವಿಧ ಮಾದರಿಯ ಟ್ಯಾಕ್ಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಚರಣೆ ಮಾಡುತ್ತಿರುವುದನ್ನು ಗಮನದಲ್ಲಿಟ್ಟುಕೊಂಡು 
ಸಿಟಿ ಟ್ಯಾಕ್ಸಿ (ಮೋಟಾರ್ ಕ್ಯಾಬ್) ಗಳ ದರ ಮತ್ತು ಸಾಗಾಣಿಕೆ ದರಗಳನ್ನು ಪರಿಷ್ಕರಿಸುವಂತೆ ರಾಜ್ಯ ಸಾರಿಗೆ ಪ್ರಾಧಿಕಾರಕ್ಕೆ ಮತ್ತು ಪ್ರಾದೇಶಿಕ ಸಾರಿಗೆ 
ಪ್ರಾಧಿಕಾರಿಗಳಿಗೆ ನಿರ್ದೇಶನ ನೀಡುವುದು ಅಗತ್ಯವೆಂದೂ ಕರ್ನಾಟಕ ಸರ್ಕಾರವೂ ಪರಿಗಣಿಸಿದೆ. 

ಅದರಂತೆ ಮೋಟಾರು ವಾಹನಗಳ ಅಧಿನಿಯಮ 1988ರ (ಕೇಂದ್ರ ಅಧಿನಿಯಮ 591988) 67ರ ಉಪ ಕಲಂ (1) (i) ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮತ್ತು ದಿ:18 - 02 - 2012 ರ ಅಧಿಸೂಚನೆಯಲ್ಲಿ ನೀಡಲಾದ ನಿರ್ದೇಶನಗಳಲ್ಲಿ ಟ್ಯಾಕ್ಸಿ ದರ ಮತ್ತು ಸಾಗಾಣಿಕೆ ದರಗಳಿಗೆ 
ಸಂಬಂಧಿಸಿದಂತೆ ಭಾಗಶ: ಮಾರ್ಪಡಿನೊಂದಿಗೆ ರಾಜ್ಯ ಸಾರಿಗೆ ಪ್ರಾಧಿಕಾರಕ್ಕೆ ಮತ್ತು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳಿಗೆ ಈ ಕೆಳಕಂಡಂತೆ ನಿರ್ದೇಶನವನ್ನು 
ನೀಡಿರುತ್ತದೆ. 

ನಿರ್ದೇಶನಗಳು: 
ಹವಾ ನಿಯಂತ್ರಣ ರಹಿತ ಸಿಟಿ ಟ್ಯಾಕ್ಸಿ 

ಕನಿಷ್ಠ 

ಪ್ರತಿ ಕಿ. ಮೀ .ಗೆ 
ಬಾಡಿಗೆ ದರಗಳು ರೂ . 70. 00 ( 4 ಕಿ. ಮೀ .) 

ರೂ . 14 .50/ 
ಕಾಯುವಿಕೆ ದರಗಳು 

ಮೊದಲಿನ 20 ನಿಮಿಷಗಳವರೆಗೆ ಉಚಿತ. ನಂತರದ ಪ್ರತಿ 15 ನಿಮಿಷಗಳಿಗೆ ಅಥವಾ ಅದರ ಭಾಗಕ್ಕೆ 

ರೂ . 12 / 
ಲಗೇಜ್ ದರಗಳು ಮೊದಲಿನ 120 ಕೆ. ಜಿ. ವರೆಗೆ ಉಚಿತ (ಸೂಟ್‌ಕೇಸ್, ಬೆಡಿಂಗ್ ಇತ್ಯಾದಿ ವೈಯಕ್ತಿಕ ಲಗೇಜ್‌ಗಳು) 

ಗ್ ಇತ್ಯಾದಿ ವೈಯಕ್ತಿಕ ಲಗೇಜ್‌ಗಳು) 
ನಂತರದ ಪ್ರತಿ 20 ಕಿ. ಗ್ರಾ , ಗೆ ಅಥವಾ ಅದರ ಭಾಗಕ್ಕೆ ರೂ . 7/ 


ರಾತ್ರಿ ದರಗಳು 


ರಾತ್ರಿ 12 ಗಂಟೆಯಿಂದ ಬೆಳಗಿನ 6 ಗಂಟೆಯವರೆಗೆ ಸಂಚರಿಸುವ ಟ್ಯಾಕ್ಸಿಗಳಿಗೆ ಪ್ರಯಾಣ ದರದ 
ಮೇಲೆ ಶೇಕಡ 10 ರಷ್ಟು ಹೆಚ್ಚು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಆರ್. ಪ್ರಭುಶಂಕರ್ 
ಪೀಠಾಧಿಕಾರಿ 
ಸಾರಿಗೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ , ಜೂನ್ ೪ , ೨೦೧೩ (ಜೇಷ್ಠ ೧೪ , ಶಕ ವರ್ಷ ೧೯೩೫ ) | ನಂ . ೮೧೭ 
Bangalore , Tuesday , June 4 , 2013 ( Jyeishta 14 , Shaka Varsha 1935 ) No. 817 


ಭಾಗ - IV - A | 
Part - IV -A 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 124 ಎಂಎಲ್ಆರ್ 2015, ಬೆಂಗಳೂರು, ದಿನಾಂಕ : 04 - 06 -2013 
1979ರ ಕರ್ನಾಟಕ ಮುನಿಸಿಪಲ್ ಕಾರ್ಪೋರೇಷನ್ ( ಚುನಾವಣೆ ) ನಿಯಮಾವಳಿಯ 68ನೇ ನಿಯಮದೊಂದಿಗೆ ಓದಲಾದ 1976ರ ಕರ್ನಾಟಕ 
ಮುನಿಸಿಪಲ್ ಕಾರ್ಪೋರೇಷನ್ ನಿಯಮಗಳ ಅಧಿನಿಯಮ ( 1977ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 14) ರ 32ನೇ ಪ್ರಕರಣದ ಉಪಬಂಧಗಳಿಗೆ 
ಅನುಸಾರವಾಗಿ ದಿನಾಂಕ : 07 - 04 - 2013 ರಂದು ನಡೆದ ಉಪ ಚುನಾವಣೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾಯಿತರಾದ 
ಅಭ್ಯರ್ಥಿಯ ಹೆಸರನ್ನು ಈ ಮೂಲಕ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 


೪೩೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಚುನಾಯಿತ ಅಭ್ಯರ್ಥಿಯ ವಿವರ 

ಅಭ್ಯರ್ಥಿಯ ಪಕ್ಷ 
ವಾರ್ಡ್ ಸಂಖ್ಯೆ / ಹೆಸರು 

ಹೆಸರು 

ವಿಳಾಸ 

ಭಾರತೀಯ ಜನತಾ ಪಕ್ಷ 

( ಬಿ . ಜೆ. ಪಿ.) 
56 / ಎ. ನಾರಾಯಣಪುರ | ಶ್ರೀಮತಿ ವಿಜಯ ಎಸ್.ಎಸ್. ಪ್ರಸಾದ್ ( ನಂ . 5, ಗಿಡ್ಡಮ್ಮ ಲೇಔಟ್, 

ಎ . ನಾರಾಯಣಪುರ, 
ಬೆಂಗಳೂರು - 560 016 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ವಿ. ರಾಮಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A | ಬೆಂಗಳೂರು, ಬುಧವಾರ, ಜೂನ್ ೫ , ೨೦೧೩ (ಜೇಷ್ಠ ೧೫ , ಶಕ ವರ್ಷ ೧೯೩೫ ) || ನಂ . ೮೧೮ 
Part - IV - A Bangalore , Wednesday , June 5 , 2013 (Jyeishta 15 , Shaka Varsha 1935 ) No . 818 

ನಗರಾಭಿವೃದ್ಧಿ ಸಚಿವಾಲಯ 

ಕರಡು ಅಧಿಸೂಚನೆ 
ಸಂಖ್ಯೆ : ನಅಇ 313 ಎಂಎಲ್ಆರ್ 2012 , ಬೆಂಗಳೂರು, ದಿನಾಂಕ: 04 - 06 - 2013 
ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ : ನಅಇ 310 ಎಂಎಲ್ಆರ್ 2012 ದಿನಾಂಕ 09.11.2012 ರಲ್ಲಿ ಸ್ಪಷ್ಟಪಡಿಸಿರುವಂತೆ ಸರ್ಕಾರವು ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಕಲಂ 13 ರನ್ವಯ ( Karnataka Act 22 of 1964 ) ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 13 ಶಾಸನ 2012 , ದಿನಾಂಕ 30.08.2012 ರನ್ವಯ (Karnataka Act No. 32 of 2012) ಈ ಕೆಳಕಂಡ ನಗರ ಸ್ಥಳೀಯ ಸಂಸ್ಥೆಗೆ 
ಸಂಬಂಧಿಸಿದಂತೆ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. 
1. ಮಡಿಕೇರಿ ನಗರಸಭೆಯ ವಾರ್ಡುಗಳ ಸಂಖ್ಯೆ: 23 (ಇಪ್ಪತ್ತಮೂರು) 
2. ಪ್ರತಿ ವಾರ್ಡುಗಳ ವಿಸ್ತೀರ್ಣದ ವಿವರವನ್ನು ಅನುಬಂಧದ ಕಲಂ 3 ರಲ್ಲಿ ವಿವರಿಸಿದೆ. 
3. ಪ್ರತಿ ವಾರ್ಡಿಗೆ ತಲಾ ಒಂದು ಸ್ಥಾನವನ್ನು ಮೀಸಲಿಡಲಾಗಿದೆ. 
4. ಪ್ರತಿ ವಾರ್ಡಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಹಿಂದುಳಿದ ವರ್ಗ / ಸಾಮಾನ್ಯ ಸ್ಥಾನವನ್ನು ಮತ್ತು ಆಯಾ ವರ್ಗದ ಮಹಿಳೆಯರ ಸ್ಥಾನವನ್ನು ಈ 
ಅಧಿಸೂಚನೆಯ ಅನುಬಂಧದಲ್ಲಿ ನಿಗದಿಪಡಿಸಿದೆ. 

ಈ ಕರಡು ಅಧಿಸೂಚನೆಯನ್ನು ಸಾರ್ವಜನಿಕರ ಅವಗಾಹನೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. ಕರಡು ಅಧಿಸೂಚನೆಯನ್ನು ಸರ್ಕಾರದ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 7 ದಿನಗಳ ಒಳಗಾಗಿ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆಯನ್ನು ಸಲ್ಲಿಸಲು ಇಚ್ಚಿಸುವ ವ್ಯಕ್ತಿಗಳು 
ಅದನ್ನು ಲಿಖಿತದಲ್ಲಿ ಕಾರಣ ಸಹಿತವಾಗಿ ದಾಖಲೆಗಳೊಂದಿಗೆ ನಿಗದಿತ ದಿನಾಂಕಕ್ಕೆ ಮೊದಲು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕೆಂದು ಈ 
ಮೂಲಕ ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ವಿ . ರಾಮಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 
ಅನುಬಂಧ 

ಮಡಿಕೇರಿ ನಗರಸಭೆಯ ವಾರ್ಡುಗಳ ವಿವರ 
ಕ್ರ. ಸಂ . | ವಾರ್ಡು ಸಂಖ್ಯೆ ಮತ್ತು ಹೆಸರು | 

- ಚೆಕ್ಕುಬಂದಿ ( ವಿಸ್ತೀರ್ಣ) 

ಮೀಸಲಾತಿ 
ಮಡಿಕೇರಿ- 1 

ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಿಂಭಾಗದ ರಸ್ತೆ ಅಂದರೆ ಶ್ರೀ ಕೆ. ಜಿ. ಸಾಮಾನ್ಯ 
ಬ್ಲಾಕ್ ನಂ - 14 ಸುಬ್ಬಯ್ಯನವರ ಮನೆಯಿಂದ ಪ್ರಾರಂಭಗೊಂಡು ಅಂದರೆ ಮನೆ ನಂ .14 - ಬಿ 

( ಮಹಿಳೆ) 
1( ಎ) ರಸ್ತೆಯ ಬಲಭಾಗಕ್ಕಾಗಿ ರೇಸ್‌ಕೋರ್ಸ್ ರಸ್ತೆಯ ಕೃಷಿ ಸಂಶೋಧನಾ 
( ಡೈರಿಫಾರಂ, ರೈಫಲ್ ರೇಂಜ್ , 

ಇಲಾಖೆಗೆ ಬಂದು ಅಲ್ಲಿಂದ ಬಲಕ್ಕೆ ಹಿಂದೂ ಸ್ಮಶಾನಕ್ಕಾಗಿ ನೀರು ಶುದ್ದೀಕರಣ 
ಸುಬ್ರಮಣ್ಯ ನಗರ, ಡಿಎಆರ್ 

ಕೇಂದ್ರವನ್ನು ತಲುಪಿ ಅಲ್ಲಿಂದ ಬಲಕ್ಕೆ ತಿರುಗಿ ಕಡಂಗದ ಮೂಲಕ ಹಾದು ಕೆ. 
ಕ್ವಾಟ್ರಸ್‌, ಎಫ್ . ಎಂ . ಸಿ.ಕಾಲೇಜು 

ಬಾಡಗ ಗ್ರಾಮಕ್ಕಾಗಿ ಎಡಕ್ಕೆ ತಿರುಗಿ ಹಳೆಯ ಪುಟಾಣಿ ರೈಲು ರಸ್ತೆಗಾಗಿ ಪ್ರಾರಂಭದ 
ಹಿಂಭಾಗ ರಸ್ತೆ, ವಿದ್ಯಾನಗರ 

ಮನೆ ಸೇರುವುದು 
ಹೌಸಿಂಗ್ ಬೋರ್ಡ್) 

ಉತ್ತರಕ್ಕೆ : ವಾರ್ಡ್ ನಂ .9 
ದಕ್ಷಿಣಕ್ಕೆ : ನಗರಸಭೆಯ ಸರಹದ್ದು 
ಪೂರ್ವಕ್ಕೆ : ನಗರಸಭೆಯ ಸರಹದ್ದು 
ಪಶ್ಚಿಮಕ್ಕೆ : ವಾರ್ಡ್ ನಂ .13 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


೪೩೭೧ 


M 


ಕ್ರ. ಸಂ . | ವಾರ್ಡು ಸಂಖ್ಯೆ ಮತ್ತು ಹೆಸರು 

ಚೆಕ್ಕುಬಂದಿ ( ವಿಸ್ತೀರ್ಣ) 

ಮೀಸಲಾತಿ 
ಮಡಿಕೇರಿ - 2 

ನಗರಸಭೆ ಬ್ಲಾಕ್ ನಂ .1ರ ಮುತ್ತಪ್ಪ ದೇವಸ್ಥಾನದ ಎದುರು ಭಾಗದ ಮನೆ ನಂ .1 - | ಹಿಂದುಳಿದ ( ಬಿ) 
ಬ್ಲಾಕ್ ನಂ - 01 1ರ ಶ್ರೀಕಟ್ರತಂಡ ಚಿಣ್ಣಪ್ಪನವರ ಮನೆಗಾಗಿ ಪ್ರಾರಂಭಗೊಂಡು ಎ . ವಿ. ಶಾಲೆಗಾಗಿ | 

ಮಹಿಳೆ 
( ಮಹದೇವಪೇಟೆ ಮುಖ್ಯ ರಸ್ತೆ, 

| ಬಂದು ಶ್ರೀ ಎಂ .ಸಿ. ಮಂಜುನಾಥರವರ ಮನೆಗಾಗಿ ಮಹದೇವಪೇಟೆ ಮುಖ್ಯ 
ಮುತ್ತಪ್ಪ ದೇವಸ್ಥಾನ ರಸ್ತೆ, 

ರಸ್ತೆಗಾಗಿ ಅಲ್ಲಿಂದ ಮಾರುಕಟ್ಟೆವರೆಗಿನ ಅಂದರೆ ಡಾ|| ಕೆ.ಕೆ. ಅಪ್ಪಾಜಿರ ಮನೆಗಾಗಿ 
ಕೋದಂಡರಾಮ ದೇವಸ್ಥಾನ 

( ರಸ್ತೆಯ ಬಲಕ್ಕೆ ತಿರುಗಿ ಅಲ್ಲಿಂದ ಮುಂದುವರೆದು ಕೆಂಡದ ಗುಂಡಿಗಾಗಿ ಶ್ರೀ . 
ರಸ್ತೆ) 

ಟಿ .ಎ . ಇಬ್ರಾಹಿಂರವರ ಮನೆಗಾಗಿ ಅಲ್ಲಿಂದ ಬಲಕ್ಕೆ ತಿರುಗಿ ಮುತ್ತಪ್ಪ 
ದೇವಸ್ಥಾನಕ್ಕಾಗಿ ( ಮಲ್ಲಿಕಾರ್ಜುನ ನಗರ) ಮುತ್ತಪ್ಪ ದೇವಸ್ಥಾನ ರಸ್ತೆಯ 
ಬಲಭಾಗದ ಮನೆಯನ್ನು ಆವರಿಸಿಕೊಂಡು) ಪ್ರಾರಂಭದ ಮನೆಯನ್ನು 
ಸೇರುವುದು. 
ಉತ್ತರಕ್ಕೆ : ವಾರ್ಡ್ ನಂ . 22 
ದಕ್ಷಿಣಕ್ಕೆ : ವಾರ್ಡ್ ನಂ . 5 
ಪೂರ್ವಕ್ಕೆ : ವಾರ್ಡ್ ನಂ . 3 

ಪಶ್ಚಿಮಕ್ಕೆ : ವಾರ್ಡ್ ನಂ .8 
ಮಡಿಕೇರಿ - 3 

ಮಹದೇವಪೇಟೆಯಲ್ಲಿ ಬಾಷರವರ ಅಂಗಡಿಯ ಎದುರುಭಾಗದಲ್ಲಿ | ಸಾಮಾನ್ಯ 
ಬ್ಲಾಕ್ ನಂ - 24 , ಬ್ಲಾಕ್ 

ಮೆಹರುನ್ನಿಸರವರ ಮನೆಯಿಂದ ಪ್ರಾರಂಭಗೊಂಡು ಮುಖ್ಯರಸ್ತೆಗಾಗಿ ರಸ್ತೆ ( ಮಹಿಳೆ) 
ನಂ - 02, ಬ್ಲಾಕ್ ನಂ - 03 

ಎಡಭಾಗದ ಮನೆಗಳನ್ನು ಸೇರಿಸಿ ಕೊಂಡಂತೆ ಮಾರುಕಟ್ಟೆಯ ಎದುರುಭಾಗದ 
( ಗಣಪತಿ ಬೀದಿ, ಮಹದೇವಪೇಟೆ 

ಮೆಟ್ಟಿಲುಗಳವರೆಗೆ ತಲುಪಿ ಅಲ್ಲಿಂದ ಎಡಕ್ಕೆ ತಿರುಗಿ ಗಣಪತಿ ಬೀದಿಗಳ ವರೆಗೆ 

ತಲುಪಿ ಅಲ್ಲಿಂದ ಎಡಕ್ಕೆ ತಿರುಗಿ ಗಣಪತಿ ಬೀದಿ ಸೇರಿ ಅಲ್ಲಿಂದ ಪುನಃ ಎಡಕ್ಕೆ 
ಮುಖ್ಯ ರಸ್ತೆ, ದಾಸವಾಳ ರಸ್ತೆ) 

ತಿರುಗಿ ನಗರಸಭೆ ಬ್ಲಾಕ್ ನಂ .2 ಮನೆಗಳನ್ನು ಸೇರಿಸಿಕೊಂಡು ಗಣಪತಿ ಬೀದಿ 
ಬ್ಲಾಕನ್ನು ಅಂದರೆ 3ನ್ನು ಶ್ರೀ ಮಹಾಬಲ ಭಂಡಾರಿ ಓಣಿಗಾಗಿ ( ಮನೆ ನಂ . 3 
27) ಇಳಿದು ಸಾರ್ವಜನಿಕ ತೋಡಿಗಾಗಿ ಪ್ರಾರಂಭದ ಮನೆ ಸೇರುವುದು. 
ಉತ್ತರಕ್ಕೆ : ವಾರ್ಡ್ ನಂ .22 
ದಕ್ಷಿಣಕ್ಕೆ : ವಾರ್ಡ್ ನಂ .6 
ಪೂರ್ವಕ್ಕೆ : ವಾರ್ಡ್ ನಂ .4 

ಪಶ್ಚಿಮಕ್ಕೆ : ವಾರ್ಡ್ ನಂ . 2 
ಮಡಿಕೇರಿ - 4 ಗಣಪತಿಬೀದಿಯ ಬ್ಲಾಕ್ ನಂ .3 ಮನೆ ನಂ .28.1 ರಿಂದ ಪ್ರಾರಂಭಗೊಂಡು 

ಸಾಮಾನ್ಯ 
ಗಣಪತಿ ಬೀದಿ ಚೌಕಿಗಾಗಿ ರಸ್ತೆಯ ಎಡ ಭಾಗದ ಮನೆಗಳನ್ನು ಸೇರಿಸಿಕೊಂಡು 
ಬ್ಲಾಕ್ ನಂ - 03 ( ಭಾಗಶಃ) ಬ್ಲಾಕ್ 

( ಮಹಿಳೆ) 
ನಂ - 06 

ಹೋಟೆಲ್ ನ್ಯೂ ಚಿತ್ರದ ತೋಡಿನವರೆಗೆ ಬಂದು ಅಲ್ಲಿಂದ ಎಡಕ್ಕೆ ತಿರುಗಿ 
( ದಾಸವಾಳ ಭಾಗಶಃ, ಗಣಪತಿ 

ದಾಸವಾಳ ರಸ್ತೆಗಾಗಿ ವೈವಸ್‌ ನರ್ಸಿಂಗ್ ಹೋಂಗಾಗಿ ಮುಂದೆ ಸಾಗಿ ಹೋಟೆಲ್ 
ಬೀದಿ ( ಭಾಗಶಃ)) 

ಕೂರ್ಗ್ ಸೈಡ್ ಪಕ್ಕದ ನಗರಸಭಾ ವಸತಿ ಗೃಹಕ್ಕಾಗಿ ಸಾರ್ವಜನಿಕ ತೋಡು 
ತಲುಪಿ ಅಲ್ಲಿಂದ ಎಡಕ್ಕೆ ತಿರುಗಿ ತೋಡಿನ ಮುಖಾಂತರ ಹಾದು 
ಶ್ರೀ ಮಹಾಬಲ ಭಂಡಾರಿಯವರ ಮನೆ ಓಣಿ ಮೂಲಕ ಪ್ರಾರಂಭದ ಮನೆ 
ಸೇರುವುದು. 
ಉತ್ತರಕ್ಕೆ : ವಾರ್ಡ್ ನಂ .3 
ದಕ್ಷಿಣಕ್ಕೆ : ವಾರ್ಡ್ ನಂ .10 ಮತ್ತು 11 
ಪೂರ್ವಕ್ಕೆ : ವಾರ್ಡ್ ನಂ . 20 

ಪಶ್ಚಿಮಕ್ಕೆ : ವಾರ್ಡ್ ನಂ .3 ಮತ್ತು 6 
5 | ಮಡಿಕೇರಿ -5 ನಗರಸಭೆ ಹಸಿ ಮೀನು ಮಾರುಕಟ್ಟೆಯಿಂದ ಪ್ರಾರಂಭಗೊಂಡು ಮಹದೇವಪೇಟೆ 

ಹಿಂದುಳಿದ 

ವರ್ಗ ( ಬಿ) 
ತಲುಪಿ ಮಾರುಕಟ್ಟೆಯ ಎದುರುಭಾಗದ ರಸ್ತೆಗಾಗಿ ಇಳಿದು, ಗಣಪತಿ ಬೀದಿ ತಲುಪಿ 
ಬ್ಲಾಕ್ ನಂ - 05, ಬ್ಲಾಕ್ 
ನಂ - 04 

ಇಂದಿರಾ ಗಾಂಧಿ ವೃತ್ತ ( ಚೌಕಿ) ಕಡೆಗೆ ನಡೆದು ಬಲಭಾಗದ ಮನೆಗಳನ್ನು 
(ಮಹದೇವಪೇಟೆ, ಮಕ್ಕಾನ್‌ಗಲ್ಲಿ , 

ಆವರಿಸಿಕೊಂಡು, ಮಹದೇವಪೇಟೆಗಾಗಿ ಮೇಲಕ್ಕೆ ಬಂದು, ಹಲೀಮಾ 
ಕನಕದಾಸ ರಸ್ತೆ ಮತ್ತು ಹಿಲ್ 

ಕಾಂಪ್ಲೆಕ್ಸ್‌ನಿಂದ ಎಡಕ್ಕೆ ತಿರುಗಿ ಲಕ್ಷ್ಮಿ ಅಕ್ಕಿ ಗಿರಣಿಗಾಗಿ ಹಿಲ್‌ರಸ್ತೆಯನ್ನು ತಲುಪಿ 
ಬಲಭಾಗದ ಮನೆಗಳನ್ನು ಒಳಗೊಂಡು ಪ್ರಾರಂಭ ಹಸಿ ಮೀನು ಮಾರುಕಟ್ಟೆ 
ಸೇರುವುದು. 
ಉತ್ತರಕ್ಕೆ : ವಾರ್ಡ್ ನಂ .2 
ದಕ್ಷಿಣಕ್ಕೆ : ವಾರ್ಡ್ ನಂ .6 
ಪೂರ್ವಕ್ಕೆ : ವಾರ್ಡ್ ನಂ .4 
ಪಶ್ಚಿಮಕ್ಕೆ : ವಾರ್ಡ್ ನಂ . 6 


ರಸ್ತೆ) 


೪೩೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರ. ಸಂ . | ವಾರ್ಡು ಸಂಖ್ಯೆ ಮತ್ತು ಹೆಸರು 

ಮಡಿಕೇರಿ -6 
ಬ್ಲಾಕ್ ನಂ - 07, ಬ್ಲಾಕ್ 
ನಂ - 04 ( ಭಾಗಶಃ) 
( ರಾಣಿಪೇಟೆ, ಮಹದೇವಪೇಟೆ 
( ಭಾಗಶಃ), ಹಿಲ್ ರಸ್ತೆ 
( ಭಾಗಶಃ)) 


ಮಡಿಕೇರಿ- 7 
ಬ್ಲಾಕ್ ನಂ -10, ಬ್ಲಾಕ್ 
ನಂ - 07 ( ಭಾಗಶಃ) ಬ್ಲಾಕ್ ನಂ 
08, ಬ್ಲಾಕ್ ನಂ - 09, ಬ್ಲಾಕ್ 
ನಂ - 14 
(ರಾಣಿಪೇಟೆ, ಕಾನ್ವಂಟ್ ರಸ್ತೆ, 
ಮಲ್ಲಿಕಾರ್ಜುನನಗರ) 


ಚೆಕ್ಕುಬಂದಿ ( ವಿಸ್ತೀರ್ಣ) 

ಮೀಸಲಾತಿ 
ಇಂದಿರಾಗಾಂಧಿ ವೃತ್ತದಲ್ಲಿ ಶೃಂಗಾರ್ ಅಂಗಡಿಯಿಂದ ಪ್ರಾರಂಭಗೊಂಡು ಕಾಲೇಜು 

ಹಿಂದುಳಿದ 
ರಸ್ತೆಗಾಗಿ ಮುಂದಕ್ಕೆ ಸಾಗಿ ರಾಣಿಪೇಟೆಗೆ ತಿರುಗಿ ನಗರಸಭಾ ಪೌರಕಾರ್ಮಿಕರ 

ವರ್ಗ ( ಎ ) 

( ಮಹಿಳೆ) 
ವಸತಿ ಗೃಹಕ್ಕಾಗಿ ನಡೆದು ಬಲಭಾಗದ ಮನೆಗಳನ್ನು ಆವರಿಸಿಕೊಂಡು ತಾಹಾ 
ಇಂಜಿನಿಯರಿಂಗ್ ವರ್ಕ್ಸ್‌ಗಾಗಿ ಹಸಿ ಮೀನು ಮಾರುಕಟ್ಟೆಯಿಂದ ಹಿಲ್‌ರಸ್ತೆಗಾಗಿ 
ನಡೆದು ಕನಕದಾಸ ರಸ್ತೆಗಾಗಿ ಹಳೇ ಲಕ್ಷ್ಮಿ ಅಕ್ಕಿ ಗಿರಣಿಗಾಗಿ ಹಲೀಮಾ 
ಕಾಂಪ್ಲೆಕ್ಸ್‌ಗಾಗಿ ಮಹದೇವಪೇಟೆ ತಲುಪಿ ಬಲಕ್ಕೆ ತಿರುಗಿ ಪ್ರಾರಂಭದ ಶೃಂಗಾರ್ 
ಅಂಗಡಿಗೆ ಸೇರುವುದು . 
ಉತ್ತರಕ್ಕೆ : ವಾರ್ಡ್ ನಂ .8 
ದಕ್ಷಿಣಕ್ಕೆ : ವಾರ್ಡ್ ನಂ .10 
ಪೂರ್ವಕ್ಕೆ : ವಾರ್ಡ್ ನಂ .5 
ಪಶ್ಚಿಮಕ್ಕೆ : ವಾರ್ಡ್ ನಂ .7 ಮತ್ತು 8 
ರಾಣಿಪೇಟೆಯಲ್ಲಿ ಶ್ರೀ ಕರ್ಕೆರವರ ಮನೆಯಿಂದ ಪ್ರಾರಂಭಗೊಂಡು ರಾಣಿಪೇಟೆ 

ಪರಿಶಿಷ್ಟ ಜಾತಿ 
ಕಾಲೇಜು ರಸ್ತೆಗಾಗಿ ಇಳಿದು ಬಲಭಾಗದ ಮನೆಗಳನ್ನು ಒಳಗೊಂಡು ಕಾಲೇಜು | 

( ಮಹಿಳೆ) 
ರಸ್ತೆಯಿಂದ ಎಡಭಾಗಕ್ಕೆ ತಿರುಗಿ ಕಾವೇರಿ ಕಲ್ಯಾಣ ಮಂಟಪಕ್ಕಾಗಿ ಬಲಭಾಗದ 
ಮನೆಗಳನ್ನು ಆವರಿಸಿಕೊಂಡು ವೆಬ್ ಬಳಿಯ ಸೇತುವೆಗಾಗಿ ಹಳೇ ಪೊಲೀಸು 
ವಸತಿಗೃಹಗಳನ್ನು ಸೇರಿಸಿಕೊಂಡಂತೆ ಸ್ಟೀವರ್ಟ್ ಹಿಲ್ ರಸ್ತೆ , ರೇಸ್‌ಕೋರ್ಸ್ ರಸ್ತೆಗೆ 
ಸೇರಿ ಅಲ್ಲಿಂದ ಎಡಕ್ಕೆ ತಿರುಗಿ ಐ. ಟಿ. ಐ. ಜಂಕ್ಷನ್‌ವರೆಗೆ ಮುಂದುವರಿದು ಬಲಕ್ಕೆ 
ತಿರುಗಿ ಕೆನರಾ ಬ್ಯಾಂಕ್ ಕಟ್ಟಡವನ್ನು ಒಳಗೊಂಡು ವಾರ್ಡ್ ನಂ . 9ರ 
ಸರಹದ್ದಿನಲ್ಲಿ | 

ಮುಂದುವರಿದು 
ಶ್ರೀ ಬೋಸ್ ರವರ ಮನೆಗಾಗಿ ಬಲಭಾಗದ ಮನೆಗಳನ್ನು ಒಳಗೊಂಡು ಕಾನ್ವೆಂಟ್ 
ಗೌಂಡ್‌ಗಾಗಿ ಕಾವೇರಿ ಲೇಔಟನ್ನು ಆವರಿಸಿಕೊಂಡು ತೋಡಿಗಾಗಿ ಪ್ರಾರಂಭದ 
ಶ್ರೀಕರ್ಕೆರವರ ಮನೆಗೆ ಸೇರುವುದು. 
ಉತ್ತರಕ್ಕೆ : ವಾರ್ಡ್ ನಂ .9 
ದಕ್ಷಿಣಕ್ಕೆ : ವಾರ್ಡ್ ನಂ .13 
ಪೂರ್ವಕ್ಕೆ : ವಾರ್ಡ್ ನಂ .8 
ಪಶ್ಚಿಮಕ್ಕೆ : ವಾರ್ಡ್ ನಂ .1 
ಮುತ್ತಪ್ಪ ದೇವಾಲದಿಂದ ಪ್ರಾರಂಭಗೊಂಡು ಕೋದಂಡರಾಮ ದೇವಾಲಯಕ್ಕಾಗಿ 

ಸಾಮಾನ್ಯ 
ಮುಂದುವರೆದು ಡಾ . ಅಂಬೇಡ್ಕರ್ ಬಡಾವಣೆ ಆವರಿಸಿಕೊಂಡು ರಾಣಿಪೇಟೆ 
ಕಾಲೇಜು ರಸ್ತೆ ಮುಂದುವರೆದು ಮುಸಲ್ಮಾನರ ಸ್ಮಶಾನವನ್ನು ಒಳಗೊಂಡು ಬಲಕ್ಕೆ 
ತಿರುಗಿ ವಾರ್ಡ್ ನಂ . 7 ಸರಹದ್ದಿನಲ್ಲಿ ಮುಂದುವರೆದು ಕಾನ್ವೆಂಟ್ ಗೌಂಡ್‌ನ್ನು 
ತಲುಪಿ ಬಲಕ್ಕೆ ತಿರುಗಿ ಮುತ್ತಪ್ಪ ದೇವಾಲಯದ ರಸ್ತೆಯಲ್ಲಿ ಮುಂದುವರೆದು 
ಬಲಭಾಗದ ಮನೆಗಳನ್ನು ಒಳಗೊಂಡು ಪ್ರಾರಂಭದ ಮುತ್ತಪ್ಪ ದೇವಾಲಯಕ್ಕೆ 
ಸೇರುವುದು. 
ಉತ್ತರಕ್ಕೆ : ವಾರ್ಡ್ ನಂ .22 
ದಕ್ಷಿಣಕ್ಕೆ : ವಾರ್ಡ್ ನಂ .6 
ಪೂರ್ವಕ್ಕೆ : ವಾರ್ಡ್ ನಂ .7 
ಪಶ್ಚಿಮಕ್ಕೆ : ವಾರ್ಡ್ ನಂ .2 
ಐ . ಟಿ. ಐ . ಜಂಕ್ಷನ್‌ನಿಂದ ಪ್ರಾರಂಭಗೊಂಡು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ 

ಪರಿಶಿಷ್ಟ ಪಂಗಡ 
ಕಾಲೇಜಿಗಾಗಿ ಮುಂದುವರೆದು ಹಳೇ ಪುಟಾಣಿ ರೈಲು ವಠಾರವನ್ನು 

( ಮಹಿಳೆ) 
ಆವರಿಸಿಕೊಂಡು ಗಾಳಿಬೀಡು ಮಡಿಕೇರಿ ರಸ್ತೆಗಾಗಿ ಮುಂದುವರೆದು ಭಗವತಿ 
ನಗರವನ್ನು ಆವರಿಸಿಕೊಂಡು ಮುತ್ತಪ್ಪ ಟೆಂಪಲ್ ಜಂಕ್ಷನ್‌ನಿಂದ ಎಡಕ್ಕೆ ಕಾನ್ವೆಂಟ್ 
ರಸ್ತೆಗಾಗಿ ತಿರುಗಿ ಬಲಭಾಗದ ಮನೆಗಳನ್ನು ಒಳಗೊಂಡು ಕಾನ್ವೆಂಟ್ ಗೌಂಡ್‌ನಿಂದ 
ಬಲಕ್ಕೆ ಗಾಳಿಬೀಡು ರಸ್ತೆಗೆ ತಿರುಗಿ ಶ್ರೀ ಬೋಸ್‌ರವರ ಮನೆಗಾಗಿ ಮಣ್ಣಿನ 
ರಸ್ತೆವರೆಗೆ ಮುಂದುವರಿದು ಬಲಭಾಗದ ಮನೆಗಳನ್ನು ಒಳಗೊಂಡು ಪ್ರಾರಂಭದ 
ಐ. ಟಿ.ಐ . ಜಂಕ್ಷನ್ ಸೇರುವುದು. 
ಉತ್ತರಕ್ಕೆ : ನಗರಸಭೆ ಸರಹದ್ದು 
ದಕ್ಷಿಣಕ್ಕೆ : ವಾರ್ಡ್ ನಂ .1 
ಪೂರ್ವಕ್ಕೆ : ನಗರಸಭೆ ಸರಹದ್ದು 
ಪಶ್ಚಿಮಕ್ಕೆ : ವಾರ್ಡ್ ನಂ .7 


ಮಡಿಕೇರಿ- 8 
ಬ್ಲಾಕ್ ನಂ - 08 ( ಭಾಹಶಃ) 
ಬ್ಲಾಕ್ ನಂ - 25 , 
( ರಾಣಿಪೇಟೆ, 
ಮಲ್ಲಿಕಾರ್ಜುನನಗರ) 


ಮಡಿಕೇರಿ- 9 
ಬ್ಲಾಕ್ ನಂ -09 ( ಭಾಗಶಃ) ಬ್ಲಾಕ್ 
ನಂ -14 ( ಭಾಗಶಃ), ಬ್ಲಾಕ್ ನಂ 
08 ( ಭಾಗಶಃ)) 


(ಕಾಲೇಜು ರಸ್ತೆ, ಭಗವತಿನಗರ, 
ಐ. ಟಿ.ಐ , ಹೌಸಿಂಗ್ ಬೋರ್ಡ್ ) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


೪೩೭೩ 


ಮೀಸಲಾತಿ 
ಹಿಂದುಳಿದ 
ವರ್ಗ ( ಎ) 


ಸಾಮಾನ್ಯ 
( ಮಹಿಳೆ) 


ಕ್ರ. ಸಂ . | ವಾರ್ಡು ಸಂಖ್ಯೆ ಮತ್ತು ಹೆಸರು 

ಚೆಕ್ಕುಬಂದಿ ( ವಿಸ್ತೀರ್ಣ) 
10 | ಮಡಿಕೇರಿ -10 

ನಗರಸಭಾ ಬ್ಲಾಕ್ ನಂ .11 ರ ಎ. ಯು . ಮುದ್ದೂರ ಕಾರ್ಯಪ್ಪನವರ ಮನೆಯಿಂದ 
ಬ್ಲಾಕ್ ನಂ - 11, ಬ್ಲಾಕ್ 

ಪ್ರಾರಂಭಗೊಂಡು ಕಾಲೇಜು ರಸ್ತೆ ಚೌಕಿ ವೃತ್ತಕ್ಕೆ ಹಾದು ಖಾಸಗಿ ಬಸ್ ನಿಲ್ದಾಣದ 
ನಂ - 12 , ಬ್ಲಾಕ್ ನಂ - 13 

ಮಾರ್ಗವಾಗಿ ಕೂಡಿಗೆ ಹಾಲು ಡೈರಿನ ಮಳಿಗೆಗಾಗಿ ( ರಸ್ತೆಯ ಬಲಭಾಗದ ಎಲ್ಲಾ 
(ಕಾಲೇಜು ರಸ್ತೆ, ಅಪ್ಪಚ್ಚು ಕವಿ 

ಮನೆಗಳನ್ನು ಸೇರಿಸಿಕೊಂಡಂತೆ) ಮೆಟ್ಟಿಲುಗಳ ಮುಖಾಂತರ ಬಲಕ್ಕೆ ತಿರುಗಿ 
ರಸ್ತೆ, ಪೆನ್ಶನ್ ಲೇನ್ ಮತ್ತು 

ದಂಡಿನ ಮಾರಿಯಮ್ಮ ದೇವಾಲಯಕ್ಕೆ ಎಡಕ್ಕೆ ತಿರುಗಿ ಚೈಲ್ಡ್ಕೇರ್ ಕ್ಲಿನಿಕ್ ನಿಂದ 

ಮುಂದಕ್ಕೆ ಲಸ್ಕರ್ ಮಸೀದಿಗಾಗಿ ರಸ್ತೆಗಾಗಿ ಮುಂದುವರೆದು ಹಳೇ ಇಂಡೆನ್‌ಗ್ಯಾಸ್ 
ಶಾಸ್ತಿನಗರ) 

ಮೆಟ್ಟಿಲುಗಾಗಿ ಕೆಳಕ್ಕೆ ಇಳಿದು ಕೊಹಿನೂರು ರಸ್ತೆಗಾಗಿ ಅಲ್ಲಿಂದ ಹಳೇ ಗ್ಯಾಸ್ 
ಆಫೀಸ್‌ಗಾಗಿ ರೇಸ್ ಕೋರ್ಸ್ ರಸ್ತೆ ಸೇರುವುದು. ರೇಸ್‌ಕೋರ್ಸ್ ರಸ್ತೆ ಸೇರಿ 
ಅಲ್ಲಿಂದ ಬಲಕ್ಕೆ ತಿರುಗಿ ರೇಸ್ ಕೋರ್ಸ್ ರಸ್ತೆ ಎಲ್.ಐ .ಸಿ. ಕಚೇರಿಯ ಮುಂದಿನ 
ಸೇತುವೆವರೆಗೆ ಸಾಗಿ ಅಲ್ಲಿಂದ ಬಲಕ್ಕೆ ತಿರುಗಿ ರೋಟರಿ ರಸ್ತೆಗಾಗಿ ಕಾಲೇಜು ರಸ್ತೆ 
ಸೇರಿ ಅಲ್ಲಿಂದ ಬಲಕ್ಕೆ ತಿರುಗಿ ಪ್ರಾರಂಭದ ಮನೆ ಸೇರುವುದು. 
ಉತ್ತರಕ್ಕೆ : ವಾರ್ಡ್ ನಂ .6 
ದಕ್ಷಿಣಕ್ಕೆ : ವಾರ್ಡ್ ನಂ .12 
ಪೂರ್ವಕ್ಕೆ : ವಾರ್ಡ್ ನಂ .11 

ಪಶ್ಚಿಮಕ್ಕೆ : ವಾರ್ಡ್ ನಂ .13 
ಮಡಿಕೇರಿ- 11 

ನಗರಸಭಾ ಬ್ಲಾಕ್ ನಂ .12ರ ಮನೆ ನಂ . 1 - (1) ರ ಬಳಿ ಯಂ . ಯು . 
ಬ್ಲಾಕ್ ನಂ -12 ( ಭಾಗಶಃ) ಬ್ಲಾಕ್ ಮುತ್ತಣ್ಣನವರ ಮನೆಯಿಂದ ಪ್ರಾರಂಭಗೊಂಡು ಪ್ರಧಾನ ಅಂಚೆ ಕಚೇರಿಗಾಗಿ | 
ನಂ - 11 ( ಭಾಗಶಃ), ಬ್ಲಾಕ್ ನಂ ಪುರಭವನ ವೃತ್ತಕ್ಕೆ ಬಂದು ಅಲ್ಲಿಂದ ಮಹಾತ್ಮಗಾಂಧಿ ರಸ್ತೆಗಾಗಿ ರಸ್ತೆಯ 
13 ( ಭಾಗಶಃ) | 

ಬಲಭಾಗದ ಮನೆಗಳು ಸೇರಿಕೊಂಡಂತೆ ರೇಸ್‌ಕೋರ್ಸ್ ರಸ್ತೆಯ ಹಳೇ ಇಂಡೇನ್ 
(ಗೌಳಿಬೀದಿ, ಮುಖ್ಯ ರಸ್ತೆ) 

ಗ್ಯಾಸ್ ಗೋದಾಮಿನವರೆಗೆ ತೆರಳಿ ಅಲ್ಲಿಂದ ಬಲಕ್ಕೆ ಕಾಲುದಾರಿಗಾಗಿ ಕೆಳಗಿಳಿದು 
ಹಳೇ ಇಂಡೆನ್‌ಗ್ಯಾಸ್‌ ಕಚೇರಿ ಬಳಿ ಇರುವ ಮೆಟ್ಟಿಲು ಬಳಿಗಾಗಿ ಮುಂದುವರೆದು 
ಬಲಕ್ಕೆ ತಿರುಗಿ ಲಸ್ಕರ್ ಮಸೀದಿಗಾಗಿ ಪುರಭವನದ ಹಿಂಭಾಗ ಚೈಲ್ಡ್ಕೇರ್ 
ಕ್ಲಿನಿಕ್‌ನಿಂದ ಎಡಕ್ಕೆ ತಿರುಗಿ ದಂಡಿನ ಮಾರಿಯಮ್ಮ ದೇವಾಲಯಕ್ಕಾಗಿ 
ಮುಂದುವರಿದು ನಗರಸಭಾ ವಸತಿ ಗೃಹವನ್ನು ಒಳಗೊಂಡು ಪ್ರಾರಂಭದ ಮನೆ 
ಸೇರುವುದು . 
ಉತ್ತರಕ್ಕೆ : ವಾರ್ಡ್ ನಂ .4 ಮತ್ತು 19 
ದಕ್ಷಿಣಕ್ಕೆ : ವಾರ್ಡ್ ನಂ .12 ಮತ್ತು 14 
ಪೂರ್ವಕ್ಕೆ : ವಾರ್ಡ್ ನಂ .10 ಮತ್ತು 12 

ಪಶ್ಚಿಮಕ್ಕೆ : ವಾರ್ಡ್ ನಂ .14 
12 ಮಡಿಕೇರಿ-12 

ರಾಜಾಸೀಟ್ ಬಳಿಯ ಕುಂದುರುಮೊಟ್ಟೆ ದೇವಸ್ಥಾನದಿಂದ ಪ್ರಾರಂಭಗೊಂಡು 
ಬ್ಲಾಕ್ ನಂ -14 ( ಭಾಹಶಃ) ಹೋಟೇಲ್ ವ್ಯಾಲಿವ್ಯೂರವರೆಗೆ ಮುಂದುವರೆದು ನಗರಸಭಾ ನೀರು ಶುದ್ದೀಕರಣ 
( ಇಂದಿರಾ ನಗರ, 

ಕೇಂದ್ರವರೆಗೆ ತಲುಪಿ ಎಡಭಾಗದ ಮಂಗಳೂರು ರಸ್ತೆಯ ನಗರಸಭಾ ಸರಹದ್ದು 
ಚಾಮುಂಡೇಶ್ವರ ನಗರ ಮತ್ತು 

ತಲುಪಿ ಚಾಮುಂಡೇಶ್ವರಿ ನಗರವನ್ನು ಒಳಗೊಂಡು ಇಂದಿರಾ ನಗರವನ್ನು 
ಹೊಸ ಬಡಾವಣೆ) 

ಒಳಗೊಂಡು ಪ್ರಾರಂಭದ ದೇವಸ್ಥಾನಕ್ಕೆ ಸೇರುವುದು 
ಉತ್ತರಕ್ಕೆ : ವಾರ್ಡ್ ನಂ .14 
ದಕ್ಷಿಣಕ್ಕೆ : ನಗರಸಭಾ ಸರಹದ್ದು 
ಪೂರ್ವಕ್ಕೆ : ನಗರಸಭಾ ಸರಹದ್ದು 

ಪಶ್ಚಿಮಕ್ಕೆ : ರಾಜಾಸೀಟು 
13 ಮಡಿಕೇರಿ- 13 

ನಗರಸಭಾ ಬ್ಲಾಕ್ ನಂ - 14ಎ. ಯ ಶ್ರೀ ಅಂತೋಣಿ ಯವರ ಮನೆಯಿಂದ 
ಬ್ಲಾಕ್ ನಂ - 14 ( ಭಾಗಶಃ) . ಪ್ರಾರಂಭಗೊಂಡು ಹೊಸ ಬಡಾವಣೆಯಲ್ಲಿ ವಿನ್ಸೆಂಟ್ ಕಾಂಪೌಂಡು ಗಾಗಿ 
(ಜೋತಿ ನಗರ , ಹೊಸಬಡಾವಣೆ, 

ಹಾದು ಬಂದು ರೇಸ್ ಕೋರ್ಸ್ ರಸ್ತೆ ಸೇರಿ ಅಲ್ಲಿಂದ ಎಡಕ್ಕೆ ತಿರುಗಿ ಎಲ್. ಐ.ಸಿ . 
ಪೋಲೀಸ್ ಕ್ವಾಟ್ರಸ್ ಮತ್ತು 

ಕಟ್ಟಡದ ಮುಂದಿನಸೇತುವೆವರೆಗೆ ಹೋಗಿ ಅಲ್ಲಿಂದ ಎಡಕ್ಕೆ ತಿರುಗಿ ಸ್ಟೀವರ್ಟ್ 
ರಿಮೈಂಡ್‌ಹೋಂ) 

ರಸ್ತೆಗಾಗಿ ನೀರು ಶುದ್ದೀಕರಣ ಕೆಳಬಾಗದ ಜ್ಯೋತಿನಗರಕ್ಕಾಗಿ ಬಂದು ಕ್ರಿಸ್ತನ್ 
ಸಲ್ಮಾನಕ್ಕಾಗಿ ಕೆಳಗೆ ಇಳಿದು ಶ್ರೀ ನಾಗಲಿಂಗಂ ಮನೆ ರಸ್ತೆಗಾಗಿ ಹಾದು ಪ್ರಾರಂಭದ 
ಮನೆ ಸೇರುವುದು. 
ಉತ್ತರಕ್ಕೆ : ವಾರ್ಡ್ ನಂ . 10 
ದಕ್ಷಿಣಕ್ಕೆ : ವಾರ್ಡ್ ನಂ .11 ಮತ್ತು ನಗರಸಭಾ ಸರಹದ್ದು 
ಪೂರ್ವಕ್ಕೆ : ವಾರ್ಡ್ ನಂ .15 ಮತ್ತು 16 
ಪಶ್ಚಿಮಕ್ಕೆ : ವಾರ್ಡ್ ನಂ .11 


ಹಿಂದುಳಿದ 
ವರ್ಗ ( ಎ) 
( ಮಹಿಳೆ) 


ಸಾಮಾನ್ಯ 


೪೩೭೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಕ್ರ ಸಂ . | ವಾರ್ಡು ಸಂಖ್ಯೆ ಮತ್ತು ಹೆಸರು 

ಚೆಕ್ಕುಬಂದಿ ( ವಿಸ್ತೀರ್ಣ) 

ಮೀಸಲಾತಿ 
14 ಮಡಿಕೇರಿ- 14 ರಾಜಾಸೀಟಿನಿಂದ ಪ್ರಾರಂಭವಾಗಿ ಮಹಾತ್ಮಗಾಂದಿ ರಸ್ತೆಗಾಗಿ ಹಾದು ಚಿಕ್ಕಪೇಟೆಯ 

ಹಿಂದುಳಿದ 
ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗಾಗಿ ಬಲಕ್ಕೆ ತಿರುಗಿ ಮಂಗಳೂರು ರಸ್ತೆ ಸೇರಿ 
ಬ್ಲಾಕ್ ನಂ -15, 

ವರ್ಗ ( ಎ) 
ಬ್ಲಾಕ್ ನಂ -14 ( ಭಾಗಶಃ) 

ಅಲ್ಲಿಂದ ರಸ್ತೆಯ ಬಲಭಾಗದ ಮನೆಗಳು ಸೇರಿಕೊಂಡಂತೆ ಒಂದನೇ ಮೈಲಿ ಬಳಿ 
( ರಾಜಸೀಟ್ ರಸ್ತೆ, ಮಂಗಳೂರು 

ಸ್ವಾಗತ ಫಲಕದವರೆಗೆ ಹೋಗಿ ಅಲ್ಲಿಂದ ಬಲಕ್ಕೆ ತಿರುಗಿ ರಾಜಾಸೀಟು ಸೇರುವುದು. 

ಕುಂದುರುಮೊಟ್ಟೆ ದೇವಸ್ಥಾನದಿಂದ ಪ್ರಾರಂಭಗೊಂಡು ರೇಸ್ ಕೋರ್ಸ್ ರಸ್ತೆಗಾಗಿ 
ರಸ್ತೆ , ಬ್ರಾಹ್ಮಣರ ಬೀದಿ ಮತ್ತು 

ಮುಂದುವರೆದು ಶ್ರೀರಾಡ್ರಿಗಸ್‌ರವರ ಕಟ್ಟಡದಿಂದ ಎಡಕ್ಕೆ ತಿರುಗಿ ಗಣಪತಿ 
ಚಾಮರಾಜ ವಿಲ್ಲಾ ರಸ್ತೆ) 

ದೇವಾಲಯಕ್ಕಾಗಿ ಮುಂದುವರೆದು ಕಾರ್ಯಪ್ಪನವರ ಮನೆಗಾಗಿ ಶ್ರೀ 
ನಾಗಲಿಗಂನವರ ಮನೆಗಾಗಿ ಕ್ರಿಸ್ತನ್ ಸಲ್ಮಾನದ ಮೇಲ್ಬಾಗದ ಬಾಣೆಗಾಗಿ ನೀರು 
ಶುದ್ದೀಕರಣ ಕೇಂದ್ರದ ರಸ್ತೆ ಸೇರಿ ಎಡಕ್ಕೆ ತಿರುಗಿ ಹೋಟೇಲ್ ವ್ಯಾಲಿವ್ಯೂ 
ರಸ್ತೆಯಲ್ಲಿ ಮುಂದುವರೆದು ಪ್ರಾರಂಭದ ದೇವಸ್ಥಾನಕ್ಕೆ ಸೇರುವುದು . 
ಉತ್ತರಕ್ಕೆ : ವಾರ್ಡ್ ನಂ . 19 
ದಕ್ಷಿಣಕ್ಕೆ : ನಗರಸಭಾ ಸರಹದ್ದು 
ಪೂರ್ವಕ್ಕೆ : ವಾರ್ಡ್ ನಂ .11 

ಪಶ್ಚಿಮಕ್ಕೆ : ವಾರ್ಡ್ ನಂ .15 
ಮಡಿಕೇರಿ- 15 ನಗರಸಭಾ ಬ್ಲಾಂಕ್ ನಂ - 16 (1) ರಿಂದ ಮಂಗಳಾ ದೇವಿನಗರದಿಂದ 

ಪರಿಶಿಷ್ಟ ಜಾತಿ 
ಬ್ಲಾಕ್ ನಂ - 16 

ಪ್ರಾರಂಭಗೊಂಡು ಮಂಗಳಾದೇವಿ ನಗರ ಪೂರ್ತಿ ಸೇರಿಕೊಂಡಂತೆ ಜಿ. ಟಿ . 
( ಮಂಗಳಾದೇವಿ ನಗರ, ಜ . 

ರಸ್ತೆಗಾಗಿ ಬಾಸೆಲ್ ಮಿಷನ್ ಕಾಂಪೌಂಡ್‌ಗಾಗಿ ಆಸ್ಪತ್ರೆ ಆವರಣಕ್ಕಾಗಿ ಹಾದು 
ತಿಮ್ಮಯ್ಯ ರಸ್ತೆ, ಮಿಷನ್ 

ಮೂರ್ನಾಡು ರಸ್ತೆ ಸೇರಿ ಅಲ್ಲಿಂದ ಮಡಿಕೇರಿ ವಿರಾಜಪೇಟೆ ರಸ್ತೆ ನಗರಸಭಾ 
ಕಾಂಪೌಂಡ್ ಮತ್ತು 

ಸರಹದ್ದು ಗೌಂಡಿನವರೆಗೆ ರಸ್ತೆಯ ಎರಡು ಬದಿಗಳಲ್ಲಿನ ಎಲ್ಲಾ ಮನೆಗಳು 
ಮೂರ್ನಾಡು ರಸ್ತೆ ) 

ಸೇರಿಕೊಂಡಂತೆ ಮಂಗಳಾ ದೇವಿ ನಗರ ತಲುಪಿ ಪ್ರಾರಂಭದ ಮನೆ ಸೇರುವುದು 
( ಮನೆ ನಂ . 16 -1ರಿಂದ 16 -160ರವರೆಗಿನ ಎಲ್ಲಾ ಮನೆಗಳು ಸೇರಿಕೊಂಡಂತೆ) 
ಉತ್ತರಕ್ಕೆ : ವಾರ್ಡ್ ನಂ . 14 ಮತ್ತು 16 
ದಕ್ಷಿಣಕ್ಕೆ : ನಗರಸಭಾ ಸರಹದ್ದು 
ಪೂರ್ವಕ್ಕೆ : ವಾರ್ಡ್ ನಂ .17 

ಪಶ್ಚಿಮಕ್ಕೆ : ವಾರ್ಡ್ ನಂ . 14 
ಮಡಿಕೇರಿ- 16 ನಗರಸಭಾ ಬ್ಲಾಕ್ ನಂ16 ರ ಮನೆ ನಂ : 161 ರಿಂದ ಪ್ರಾರಂಭಗೊಂಡು 

ಸಾಮಾನ್ಯ 

( ಮಹಿಳೆ) 
ಬ್ಲಾಕ್ ನಂ - 16 ( ಭಾಗಶಃ), 

(ಮೂರ್ನಾಡು ರಸ್ತೆಯ ನಾಳಿಯಂಡ ನಾಣಯ್ಯನವರ ಮನೆಯಿಂದ ಚಿಕ್ಕಪೇಟೆಗಾಗಿ 
ಬ್ಲಾಕ್ ನಂ - 17 ಮತ್ತು ಬ್ಲಾಕ್ 

ಹಳೇ ಅಕ್ಷಾಯ ಕಟ್ಟೆವರೆಗೆ ಬಂದು ಅಲ್ಲಿಂದ ಮಂಗಳೂರು ರಸ್ತೆಗಾಗಿ 
ನಂ - 18 

ಮಂಗಳೂರು ರಸ್ತೆಯ ಎಡಭಾಗದ ಮನೆಗಳು ಸೇರಿಕೊಂಡು ಒಂದನೇ 
(ಮೂರ್ನಾಡು ರಸ್ತೆ ಬಲಭಾಗ, 

ಮೈಲ್‌ವರೆಗೆತಲುಪುವುದು ನಂತರ ಜಿ. ಟಿ . ರಸ್ತೆಯಲ್ಲಿ ಮುಂದುವರೆದು 
ಮಂಗಳೂರು ರಸ್ತೆ ಎಡಭಾಗ, 

ಶಾಂತಿನಿಕೇತನವನ್ನು ಒಳಗೊಂಡು ಜಯನಗರವನ್ನು ಆವರಿಸಿಕೊಂಡು ಜಯನಗರ 
ಮೈಸೂರು ರಸ್ತೆ ಮತ್ತು ಜಿ. ಟಿ. 

ತೋಡಿಗಾಗಿ ಮುಂದುವರೆದು ಚಾಮರಾಜ ರಸ್ತೆಯಲ್ಲಿರುವ ಅಬಕಾರಿ ಇಲಾಖೆಯ 
ಕಟ್ಟಡವನ್ನು ಒಳಗೊಂಡು ಬ್ರಾಹ್ಮಣಬೀದಿ ರಸ್ತೆಗಾಗಿ ಆಂಜನೇಯ ದೇವಸ್ಥಾನಕ್ಕಾಗಿ 
ಮುಂದುವರೆದು ಚಿಕ್ಕಪೇಟೆ ರಸ್ತೆಗಾಗಿ ಶ್ರೀ ರಮೇಶ್ ಹೊಳ್ಳ ಕಟ್ಟಡವನ್ನು 
ಆವರಿಸಿಕೊಂಡು ಜಿ. ಟಿ . ರಸ್ತೆ ತಲುಪುವುದು. 
ಉತ್ತರಕ್ಕೆ : ವಾರ್ಡ್ ನಂ . 18 
ದಕ್ಷಿಣಕ್ಕೆ : ನಗರಸಭಾ ಸರಹದ್ದು 
ಪೂರ್ವಕ್ಕೆ : ವಾರ್ಡ್ ನಂ .14 
ಪಶ್ಚಿಮಕ್ಕೆ : ವಾರ್ಡ್ ನಂ .15 


16 


ರಸ್ತೆ) 


17 


ಹಿಂದುಳಿದ 
ವರ್ಗ ( ಎ ) 
( ಮಹಿಳೆ) 


ಮಡಿಕೇರಿ - 17 
ಬ್ಲಾಕ್ ನಂ - 18 ( ಭಾಗಶಃ), ಬ್ಲಾಕ್ 
ನಂ - 17 ( ಭಾಗಶಃ) ಮತ್ತು ಬ್ಲಾಕ್ 
ನಂ - 19 
( ಮೈಸೂರು ರಸ್ತೆ ಭಾಗಶಃ, ಶಿಕಾರಿ 
ಉಕ್ಕುಡ, ಹಳೇ ಸಿದ್ದಾಪುರ ರಸ್ತೆ 
ಮತ್ತು ಪಿ. ಡಬ್ಲೂಡಿಕ್ವಾಟ್ರಸ್) 


ನಗರಸಭಾ ಬ್ಲಾಕ್ ನಂ . 18 ರ ಬ್ಲಾಸಂ ಶಾಲೆಯಿಂದ ಪ್ರಾರಂಭಗೊಂಡು 
ಮೈಸೂರು ರಸ್ತೆಗಾಗಿ ಚೈನ್ ಗೇಟ್ ಬಳಿಯ ನಗರಸಭಾ ವಸತಿ ಗೃಹಗಳವರೆಗೆ 
ಹೋಗಿ ಅಲ್ಲಿಂದ ತಿರುಗಿ ಸುದರ್ಶನ ಅತಿಥಿಗೃಹ ಕೆಳಭಾಗದ ರಸ್ತೆಗಾಗಿ ಬಂದು 
ಸುದರ್ಶನ ಕೆಳಗಿನ ಬಡಾವಣೆ ಜಲಾಶಯ ಬಡಾವಣೆಗಾಗಿ ಮೇಲೆ ಅಶ್ವಿನಿ ರಸ್ತೆಗೆ 
ಬಂದು ಅಲ್ಲಿಂದ ಕೆ.ಎಸ್. ಆರ್. ಟಿ. ಸಿ. ವಸತಿಗೃಹಗಳ ಮುಂದೆ ಹಾದು ಶಾಂತಿ 
ನಿಕೇತನಕ್ಕೆ ಬಂದು ಕೆಳಗಿನ ಹಳೇ ಸಿದ್ದಾಪುರ ರಸ್ತೆಗಾಗಿ ಅಶೋಕ ಮರಕ್ಕೆ ತೆರಳಿ 
ಅಲ್ಲಿಂದ ಅಶೋಕಪುರ ಜಿಲ್ಲಾಧಿಕಾರಿಯವರ ಬಂಗ್ಲ ವಠಾರ ಕ.ವಿ . ಮಂಡಳಿ 
ಕಾಲೋನಿ ಸೇರಿಕೊಂಡಂತೆ ಮೈಸೂರು ರಸ್ತೆಯ ಸೌದೆ ಡಿಪೋ ಎದುರಿನ ಶ್ರೀಮತಿ 
ಕೆ. ಜಿ. ದೇವಕ್ಕಿಯವರ ಮನೆ ಸೇರುವುದು. 


19 . 


ರಸ್ತೆ) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 

೪೩೭೫ 
ಕ್ರ ಸಂ . | ವಾರ್ಡು ಸಂಖ್ಯೆ ಮತ್ತು ಹೆಸರು 

ಚೆಕ್ಕುಬಂದಿ ( ವಿಸ್ತೀರ್ಣ) 

ಮೀಸಲಾತಿ 
ಉತ್ತರಕ್ಕೆ : ನಗರಸಭಾ ಸರಹದ್ದು 
ದಕ್ಷಿಣಕ್ಕೆ : ನಗರಸಭಾ ಸರಹದ್ದು 
ಪೂರ್ವಕ್ಕೆ : ನಗರಸಭಾ ಸರಹದ್ದು 

ಪಶ್ಚಿಮಕ್ಕೆ : ವಾರ್ಡ್ ನಂ .15 ಮತ್ತು 18 
18 ಮಡಿಕೇರಿ- 18 ಪುಟಾಣಿ ನಗರದಲ್ಲಿ ಶ್ರೀ ಸೋನ್ಸ್ರವರ ಮನೆಯಿಂದ ಪ್ರಾರಂಭಗೊಂಡು 

ಸಾಮಾನ್ಯ 
ಬ್ಲಾಕ್ ನಂ - 18 ( ಭಾಗಶಃ), ಬ್ಲಾಕ್ 

ಮುಂದುವರೆ ಯುತ್ತ ಶ್ರೀ ರಮೇಶ್ ರವರ ಮನೆಯಿಂದ ಬಲಕ್ಕೆ ತಿರುಗಿ ಪುಟಾಣಿ 
ನಂ - 17 ( ಭಾಗಶಃ), ಮೈಸೂರು ನಗರದಲ್ಲಿ ಡಾ|| ರಾಜರೈ ರವರ ಮನೆಗಾಗಿ ಮುಂದುವರೆದು ಪೂರ್ತಿ ಪುಟಾಣಿ 
ರಸ್ತೆ, ಸುದರ್ಶನ್ ವೃತ್ತ, 

ನಗರ ಆವರಿಸಿಕೊಂಡು ( ಜಯನಗರವನ್ನು ಹೊರತು ಪಡಿಸಿ) ಕೆಳಭಾಗದಲ್ಲಿರುವ 
ಪುಟಾಣಿನಗರ ಮತ್ತು ತೋಡಿಗಾಗಿ ಮುಂದುವರೆದು ಅಬಕಾರಿ ಇಲಾಖೆಯ ಕಛೇರಿ ಬಳಿಯಿಂದ ಶ್ರೀ 
ಜಯನಗರ) 

ವರ್ಗಿಸ್ ಮನೆಯನ್ನು ಒಳಗೊಂಡು ಪ್ರಾರಂಭದ ಮನೆ ಸೇರುವುದು . 
ಉತ್ತರಕ್ಕೆ : ವಾರ್ಡ್ ನಂ . 19 
ದಕ್ಷಿಣಕ್ಕೆ : ವಾರ್ಡ್ ನಂ . 16 
ಪೂರ್ವಕ್ಕೆ : ವಾರ್ಡ್ ನಂ . 19 

ಪಶ್ಚಿಮಕ್ಕೆ : ವಾರ್ಡ್ ನಂ . 17 
ಮಡಿಕೇರಿ- 19 ಬ್ಲಾಕ್ ನಂ 22 ಅಂಚೆ ಕಛೇರಿಯ ಎದುರುಭಾಗದಿಂದ ಪ್ರಾರಂಭಗೊಂಡು ಖಾಸಗಿ 

ಹಿಂದುಳಿದ 

ವರ್ಗ ( ಎ ) 
ಬ್ಲಾಕ್ ನಂ - 22 , ಬ್ಲಾಕ್ ಬಸ್ ನಿಲ್ದಾಣಕ್ಕಾಗಿ ಮುಂದುವರೆದು ಜೂನಿಯರ್ ಕಾಲೇಜು ರಸ್ತೆಗಾಗಿ ತಿರುಗಿ 
ನಂ - 20, ಬ್ಲಾಕ್ ನಂ - 23, ಬ್ಲಾಕ್ 

ಬಲಭಾಗದ ಮನೆಗಳನ್ನು ಆವರಿಸಿಕೊಂಡು ಹೌಸಿಂಗ್ ಬೋರ್ಡ್ನ ರಸ್ತೆಗಾಗಿ 
ನಂ - 21 

ಮುಂದುವರೆದು ಬಲಭಾಗದ ಮನೆಗಳನ್ನು ಆವರಿಸಿಕೊಂಡು ಚೈನ್ ಗೇಟ್ 

ಬಳಿಯಿಂದ ಬಲಕ್ಕೆ ತಿರುಗಿ ದೇಚೂರು ರಸ್ತೆಗಾಗಿ ಪುಟಾಣಿ ನಗರದ ಸರಹದ್ದಿನಿಂದ 
( ಬಾಣೆಮೊಟ್ಟೆ, ಚೈನ್‌ಗೇಟ್ ರಸ್ತೆ 

ಮುಂದುವರೆದು ಚಾಮರಾಜ ಬಂಗ್ಲೆಯನ್ನು ಒಳಗೊಂಡು ಶ್ರೀ ಓಂಕಾರೇಶ್ವರ 
ಮತ್ತು ಜೂನಿಯರ್ ಕಾಲೇಜು 

ದೇವಾಲಯದ ರಸ್ತೆಗಾಗಿ ಮುಂದುವರೆದು ಎಡಕ್ಕೆ ತಿರುಗಿ ಆಂಜನೇಯ 
ದೇವಸ್ಥಾನಕ್ಕಾಗಿ ಚಿಕ್ಕಪೇಟೆ ರಸ್ತೆಗೆ ಮುಂದುವರೆದು ಪುರಭವನದ ಎದುರುಭಾಗದ 
ಜಯಕುಮಾರ್‌ ಕಟ್ಟಡವನ್ನು ಆವರಿಸಿಕೊಂಡು ಬಲಕ್ಕೆ ತಿರುಗಿ ಮುಖ್ಯರಸ್ತೆಯಲ್ಲಿ 
ಮುಂದುವರೆದು ಪ್ರಾರಂಭದ ಸ್ಥಳ ಸೇರುವುದು. 
ಉತ್ತರಕ್ಕೆ : ವಾರ್ಡ್ ನಂ . 20 
ದಕ್ಷಿಣಕ್ಕೆ : ವಾರ್ಡ್ ನಂ . 16 
ಪೂರ್ವಕ್ಕೆ : ವಾರ್ಡ್ ನಂ . 6 ಮತ್ತು 11 

ಪಶ್ಚಿಮಕ್ಕೆ : ವಾರ್ಡ್ ನಂ . 18 
20 | ಮಡಿಕೇರಿ- 20 

ಬ್ಲಾಕ್ ನಂ . 23 ರ ಮನೆ ನಂ 1 ರ ದಾಸವಾಳದ ಶ್ರೀ ಬಸಪ್ಪ ಚಿತ್ರ ಸಾಮಾನ್ಯ 
ಬ್ಲಾಕ್ ನಂ - 23 ( ಭಾಗಶಃ) ಮಂದಿರದಿಂದ ಪ್ರಾರಂಭಗೊಂಡು ಕನ್ನಂಡಬಾಣೆ ವಠಾರ, ಪಂಪ್ ಹೌಸ್ ರಸ್ತೆ || ( ಮಹಿಳೆ) 
( ದಾಸವಾಳ ರಸ್ತೆ , ಕನ್ನಂಡಬಾಣೆ 

ವಠಾರ, ಸೋಮವಾರಪೇಟೆ ರಸ್ತೆ ವಠಾರವೆಲ್ಲ ಸೇರಿ ಕೊಂಡಂತೆ ಮನೆ ನಂ 23 : 
ಮತ್ತು ಸೋಮವಾರಪೇಟೆ ರಸ್ತೆ) 

( 176ಕ್ಕೆ ಶ್ರೀ ಕೆ.ಎಸ್. ತೇಜರವರ ಮನೆ ಕೊನೆಗೊಳ್ಳುವುದು. 
ಉತ್ತರಕ್ಕೆ : ವಾರ್ಡ್ ನಂ . 23 
ದಕ್ಷಿಣಕ್ಕೆ : ವಾರ್ಡ್ ನಂ . 19 
ಪೂರ್ವಕ್ಕೆ : ವಾರ್ಡ್ ನಂ . 21 

ಪಶ್ಚಿಮಕ್ಕೆ : ವಾರ್ಡ್ ನಂ . 3 ಮತ್ತು 4 
ಮಡಿಕೇರಿ- 21 

ಬ್ಲಾಕ್ ನಂ 23 ರ ಫಾರೆಸ್ಟ್ ವಸತಿಗೃಹದ ಶ್ರೀ . ವಿ . ಎಂ . ಸುರೇಶ್ ರವರ - ಸಾಮಾನ್ಯ 
ಬ್ಲಾಕ್ ನಂ -23 ( ಭಾಗಶಃ) ಮನೆಯಿಂದ ಪ್ರಾರಂಭಗೊಂಡು ಕನ್ನಂಡಬಾಣೆ ಪಂಪ್ ಹೌಸಿನ ಮೇಲಿನ ವಠಾರ 
( ಪಾರೆಸ್ಟ್ ಕ್ವಾಟ್ರಸ್, 

ಅರಣ್ಯ ಇಲಾಖೆಯ ಅತಿಥಿಗೃಹ, ಹೌಸಿಂಗ್ ಬೋರ್ಡ್ನ ಕಾಲೋನಿಗಾಗಿ 
ಸೋಮವಾರಪೇಟೆ ರಸ್ತೆ, 

ಮೈಸೂರು ರಸ್ತೆಗೆ ಸೇರಿ ಅಲ್ಲಿಂದ ಮುಂದುವರೆದು ಚೈನ್ ಗೇಟ್ ಮುಖಾಂತರ 
ಕನ್ನಂಡಬಣೆ ಪಂಪ್‌ಹೌಸ್ ಮತ್ತು 

ಹಾದು ಮ್ಯಾನ್ಸ್ ಕೌಂಪೌಂಡ್ ರಸ್ತೆಗೆ ಬಂದು ಗೌಡ ಸಮಾಜದಿಂದ ಬಲಕ್ಕೆ ತಿರುಗಿ 
ಹೌಸಿಂಗ್ ಬೋರ್ಡ್) 

ಮೇಲಕ್ಕೆ ಸಾಗಿ ಡಿ. ಎಫ್. ಓ ವಸತಿಗೃಹದ ಬಳಿ ಸೇರುವುದು. 
ಉತ್ತರಕ್ಕೆ : ವಾರ್ಡ್ ನಂ . 23 
ದಕ್ಷಿಣಕ್ಕೆ : ವಾರ್ಡ್ ನಂ . 18 
ಪೂರ್ವಕ್ಕೆ : ನಗರಸಭಾ ಸರಹದ್ದು 
ಪಶ್ಚಿಮಕ್ಕೆ : ವಾರ್ಡ್ ನಂ . 20 


21 


೪೩. ೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಕ್ರ ಸಂ . | ವಾರ್ಡು ಸಂಖ್ಯೆ ಮತ್ತು ಹೆಸರು 


ಮೀಸಲಾತಿ 
ಸಾಮಾನ್ಯ 


22 


| ಮಡಿಕೇರಿ- 22 
ಬ್ಲಾಕ್ ನಂ -24 ( ಭಾಗಶಃ) 
( ಮುತ್ತಪ್ಪ ದೇವಸ್ಥಾನ ರಸ್ತೆ, 
ಗದ್ದಿಗೆ ಹಿಂಭಾಗ ಮತ್ತು 
ತ್ಯಾಗರಾಜ ಕಾಲೋನಿ) 


ಚೆಕ್ಕುಬಂದಿ ( ವಿಸ್ತೀರ್ಣ) 
ಮಹದೇವಪೇಟೆ ನಗರಸಭಾ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭಗೊಂಡು 
ಎ. ವಿ . ಶಾಲೆ ಮುತ್ತಪ್ಪ ದೇವಾಲಯ ರಸ್ತೆಗಾಗಿ ಚಪ್ಪೆಕಾಡು ರಸ್ತೆಯ ಶ್ರೀ ಫಯಾಸ್ 
ರವರ ಮನೆಯವರೆಗೆ ಸಾಗಿ ಅಲ್ಲಿಂದ ಬಲಕ್ಕೆ ತಿರುಗಿ ನಗರಸಭಾ ಸರಹದ್ದು 
ಬೌಂಡ್ತಿಗಾಗಿ ತ್ಯಾಗರಾಜ ಕಾಲೋನಿ ವಠಾರ ಗದ್ದಿಗೆ ಬಲಭಾಗ ಆಶ್ರಯ ಮನೆಗಳು 
ಸೇರಿಕೊಂಡಂತೆ ಕುಂಬಳಕೇರಿ ಉಕ್ಕಡ ರಸ್ತೆಗಾಗಿ ಬಲಕ್ಕೆ ತಿರುಗಿ ಮಹದೇವಪೇಟೆ 
ರಸ್ತೆಗಾಗಿ ಹಾದು ಬಂದು ಎ . ವಿ . ಶಾಲೆ ಸೇರುವುದು 
ಉತ್ತರಕ್ಕೆ : ನಗರಸಭಾ ಸರಹದ್ದು 
ದಕ್ಷಿಣಕ್ಕೆ : ವಾರ್ಡ್ ನಂ . 23 
ಪೂರ್ವಕ್ಕೆ : ನಗರಸಭಾ ಸರಹದ್ದು 
ಪಶ್ಚಿಮಕ್ಕೆ : ವಾರ್ಡ್ ನಂ . 22 
ಗದ್ದಿಗೆಯ ಮನೆ ನಂ 24 : 121ರ ಶ್ರೀ ಹಸನಬ್ಬನವರ ಮನೆಯಿಂದ 
ಪ್ರಾರಂಭಗೊಂಡು ಅಜಾದ್ ನಗರ ಕುಂಬಳಗೇರಿ ಉಕ್ಕಡ ಸೇರಿಕೊಂಡಂತೆ 
ನಗರಸಭಾ ಹಳೇ ಸರಹದ್ದು ಬೌಂಡ್ತಿಗಾಗಿ ಸಂಪಿಗೆ ಕಟ್ಟೆ ಸೇರಿ ಅಲ್ಲಿಂದ ಸಂಪಿಗೆ 
ಕಟ್ಟೆ ಮಡಿಕೇರಿ ಮಾರ್ಗವಾಗಿ ಹಳೇ ಆರ್ಮಿಕ್ಯಾಂಟೀನ್‌ನವರೆಗಿನ ರಸ್ತೆಯ 
ಬಲಭಾಗದ ಎಲ್ಲಾ ಮನೆಗಳು ಸೇರಿಕೊಂಡು ಅಲ್ಲಿಂದ ಬಲಕ್ಕೆ ಉಕ್ಕಡ ರಸ್ತೆಗೆ ಸಾಗಿ 
ಪ್ರಾರಂಭದ ಮನೆ ಸೇರುವುದು . 
ಉತ್ತರಕ್ಕೆ : ನಗರಸಭಾ ಸರಹದ್ದು 
ದಕ್ಷಿಣಕ್ಕೆ : ವಾರ್ಡ್ ನಂ . 23 
ಪೂರ್ವಕ್ಕೆ : ನಗರಸಭಾ ಸರಹದ್ದು 
ಪಶ್ಚಿಮಕ್ಕೆ : ವಾರ್ಡ್ ನಂ . 22 


23 


ಸಾಮಾನ್ಯ 


ಮಡಿಕೇರಿ- 23 
ಬ್ಲಾಕ್ ನಂ - 24 ( ಭಾಗಶಃ) 
( ಗದ್ದಿಗೆ ಹಿಂಭಾಗ , ಆಜಾದ್ 
ನಗರ, ಉಕ್ಕುಡ ರಸ್ತೆ ಮತ್ತು 
ರಾಜರಾಜೇಶ್ವರಿ ನಗರ) | 


ಕೆ.ವಿ. ರಾಮಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - I 
Part - I 


ಬೆಂಗಳೂರು, ಬುಧವಾರ, ಜೂನ್ ೫ , ೨೦೧೩ (ಜೇಷ್ಠ ೧೫ , ಶಕ ವರ್ಷ ೧೯೩೫ ) 
Bangalore, Wednesday , June 5 , 2013 ( Jyeishta 15 , Shaka Varsha 1935 ) 


ನಂ . ೮೧೯ 
No . 819 


ಸಾರಿಗೆ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ : ಸಾರಿಇ 69 ಸಾಅಪ 2013, ಬೆಂಗಳೂರು, ದಿನಾಂಕ: 05 - 06 -2013 
ಗಣ್ಯ / ಅತಿ ಗಣ್ಯ , ಸರ್ಕಾರಿ ಅಧಿಕಾರಿಗಳ ಅಧಿಕೃತ ವಾಹನಗಳ ಮೇಲೆ ಕೆಂಪು ದೀಪ ಉಪಯೋಗಿಸುವ ಸಂಬಂಧ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯವು ಎಸ್ಎಲ್ ಪಿ ( ಸಿವಿಲ್) ಸಂಖ್ಯೆ: 25237 /2010ರ ಪ್ರಕರಣದಲ್ಲಿ ನೀಡಿರುವ ಆದೇಶದ ಹಿನ್ನೆಲೆಯಲ್ಲಿ ಇದುವರೆವಿಗೂ ಈ ಸಂಬಂಧ 
ಹೊರಡಿಸಲಾದ ಅಧಿಸೂಚನೆಗಳನ್ನು ಹಿಂದಕ್ಕೆ ಪಡೆದು, ಈ ಕೆಳಕಂಡ ಪ್ರತಿಷ್ಠಿತ ವ್ಯಕ್ತಿಗಳ ಅಧಿಕೃತ ವಾಹನಗಳ ಮೇಲೆ ಮಾತ್ರ ವಿಐಪಿ ರೆಡ್ ಟಾಪ್ ಲೈಟ್ 
ಬಳಸಲು ಕರ್ನಾಟಕ ಸರ್ಕಾರವು ಈ ಮೂಲಕ ನಿರ್ಧಿಷ್ಟ ಪಡಿಸಿ ಅಧಿಸೂಚನೆ ಹೊರಡಿಸಿದೆ ( ಪ್ರತಿ ಲಗತ್ತಿಸಿದೆ). 

1. ಗೌರವಾನ್ವಿತ ರಾಜ್ಯಪಾಲರು. 
2. ಮಾನ್ಯ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲದ ಸಚಿವರುಗಳು. 
3. ಮಾನ್ಯ ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್ತು. 
4. ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನ ಸಭೆ. 
5. ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು ಹಾಗೂ ಹಾಲಿ ನ್ಯಾಯಾಧೀಶರುಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ . 

ಮೇಲ್ಕಂಡ ಪ್ರತಿಷ್ಠಿತ ಗಣ್ಯರನ್ನು ಹೊರತುಪಡಿಸಿ, ಸಚಿವರುಗಳ ಸಮಾನ ಸ್ಥಾನಮಾನ ಹೊಂದಿರುವ ನಿಗಮ / ಮಂಡಳಿ / ಪ್ರಾಧಿಕಾರಗಳ 
ಅಧ್ಯಕ್ಷರು | ಮುಖ್ಯಸ್ಥರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಮಾನ ಸ್ಥಾನಮಾನ ಹೊಂದಿರುವ ನ್ಯಾಯಮಂಡಳಿ | 
ಆಯೋಗಗಳ ಅಧ್ಯಕ್ಷರುಗಳು | ಸದಸ್ಯರುಗಳು ತಮ್ಮ ಅಧಿಕೃತ ವಾಹನಗಳ ಮೇಲೆ ಕೆಂಪು ದೀಪ ಅಳವಡಿಸಿಕೊಳ್ಳುವಂತಿಲ್ಲ. ಇದೇ ರೀತಿ ಕಂದಾಯ ಹಾಗೂ 
ಪೊಲೀಸ್ ಇಲಾಖೆಯ ಅಧಿಕಾರಿಗಳೂ ಸೇರಿದಂತೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಮತ್ತು ಇತರೆ ಗಣ್ಯರು ತಮ್ಮ ಅಧಿಕೃತ ವಾಹನಗಳ ಮೇಲೆ ಕೆಂಪು 
ದೀಪ ಅಳವಡಿಸಿಕೊಳ್ಳುವಂತಿಲ್ಲ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


೪೩೭೭ 


ಪ್ರತಿಷ್ಠಿತ ವ್ಯಕ್ತಿಗಳ ಭದ್ರತೆಗೆ ಉಪಯೋಗಿಸುವ ಪೋಲೀಸ್ Escort ವಾಹನಗಳು ಕೇಂದ್ರ ಮೋಟಾರು ವಾಹನ ನಿಯಮಗಳು 1989ರ ನಿಯಮ 
108 (3 ) ರನ್ವಯ ನೀಲಿ ಬಣ್ಣದ ದೀಪ (Blue Top Light) ಅಳವಡಿಸಿಕೊಳ್ಳತಕ್ಕದ್ದು. 


ಕೆ. ಬೀರೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಾರಿಗೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - IV - A 
Part - IV -A 


ಬೆಂಗಳೂರು, ಬುಧವಾರ, ಜೂನ್ ೫ , ೨೦೧೩ (ಜೇಷ್ಠ ೧೫ , ಶಕ ವರ್ಷ ೧೯೩೫ ) 
Bangalore , Wednesday , June 5 , 2013 ( Jyeishta 15 , Shaka Varsha 1935 ) 


ನಂ . ೮೨೦ 
No. 820 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿಇ 69 ಸಾಅಪ 2013, ಬೆಂಗಳೂರು, ದಿನಾಂಕ : 05 - 06 - 2013 
ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಎಸ್ಎಲ್ಪಿ ( ಸಿವಿಲ್) ಸಂಖ್ಯೆ: 25237 /2010ರ ಪ್ರಕರಣದಲ್ಲಿ ದಿನಾಂಕ:04.04.2013 ರಂದು ನೀಡಿರುವ 
ನಿರ್ದೇಶನದನ್ವಯ ಕರ್ನಾಟಕ ಸರ್ಕಾರವು ಕೇಂದ್ರ ಮೋಟಾರು ವಾಹನ ನಿಯಮಗಳು, 1989ರ ನಿಯಮ 108ರ ಪರಂತುಕ ( iii ) ನೇ ಖಂಡದ ಮೂಲಕ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಗಣ್ಯ / ಅತಿ ಗಣ್ಯ , ಸರ್ಕಾರಿ ಅಧಿಕಾರಿಗಳ ಅಧಿಕೃತ ವಾಹನಗಳ ಮೇಲೆ ಕೆಂಪು ದೀಪ ಉಪಯೋಗಿಸಲು 
ಇದುವರೆವಿಗೂ ಹೊರಡಿಸಲಾದ ಅಧಿಸೂಚನೆಗಳನ್ನು ಹಿಂದಕ್ಕೆ ಪಡೆದು ಈ ಮುಂದಿನ ಪ್ರತಿಷ್ಠಿತ ವ್ಯಕ್ತಿಗಳು , ವಿಐಪಿ ರೆಡ್ ಟಾಪ್ ಲೈಟ್ ಬಳಸಲು ಈ 
ಮೂಲಕ ನಿರ್ಧಿಷ್ಟಪಡಿಸಿದೆ: 

1. ಗೌರವಾನ್ವಿತ ರಾಜ್ಯಪಾಲರು . 
2. ಮಾನ್ಯ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲದ ಸಚಿವರುಗಳು. 
3. ಮಾನ್ಯ ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್ತು. 
4. ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನ ಸಭೆ. 
5. ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು ಹಾಗೂ ಹಾಲಿ ನ್ಯಾಯಾಧೀಶರುಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಬೀರೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಾರಿಗೆ ಇಲಾಖೆ 


TRANSPORT SECRETARIAT 

NOTIFICATION 
No: SARIE 69 SAEPA 2013, Bangalore, dated: 05 - 06 - 2013 
As per the orders of Hon ble Supreme Court in SLP (Civil) No : 25237 / 2010 on 04 .04. 2013 , the Government of 
Karnataka in exercise of the powers conferred by clause (iii) of the proviso to rule 108 of the Central Motor Vehicle Rules 
1989 and in supersession of the Notifications issued earlier in this regard , hereby specify for the purpose of the said 
clause, the following high dignitaries to use V .I.P . Red Top Light on their official vehicles , namely: 

1 . His Excellency the Governor of Karnataka . 
2 . Hon ble Chief Minister and Ministers of Council of Ministers of Karnataka . 
3 . Hon ble Chairman of Karnataka Legislative Council . 
4 . Hon ble Speaker, Karnataka Legislative Assembly . 
5 . Hon ble Chief Justice and sitting Hon ble Judges of High Court of Karnataka . 


By order and in the name of the Governor of Karnataka. 


K . BEERESH 
Under Secretary to Government 

Transport Department 


೪೩೭೮ 


ಭಾಗ - IV - A 
Part - IV - A 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 

ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ, ಜೂನ್ ೬ , ೨೦೧೩ (ಜೈಷ್ಠ ೧೬ , ಶಕ ವರ್ಷ ೧೯೩೫ ) ನಂ . ೮೨೧ 
Bangalore, Thursday , June 6 , 2013 (Jyeishta 16 , Shaka Varsha 1935 ) No. 821 
KARNATAKA LEGISLATIVE ASSEMBLY SECRETARIAT 

NOTIFICATION 
No . KLA / LGA / 01 / LABill / 2013, Bangalore, Dated : 6 - 6 - 2013 
The following Bill was introduced in Legislative Assembly on 6 -6 - 2013 


ಕರ್ನಾಟಕ ವಿಧಾನ ಸಭೆ 
ಹದಿನಾಲ್ಕನೇ ವಿಧಾನ ಸಭೆ 

ಮೊದಲನೇ ಅಧಿವೇಶನ 
ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) 

( ವಿಶೇಷ ಉಪಬಂಧಗಳು) ವಿಧೇಯಕ, 2013 

( 2013ನೇ ಸಾಲಿನ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ 01) 
ರಾಜ್ಯ ಸರ್ಕಾರ ಮತ್ತು ವೃತ್ತಿ ಶಿಕ್ಷಣ ಕೋರ್ಸುಗಳ ಶಿಕ್ಷಣ ನೀಡುತ್ತಿರುವ ಅನುದಾನಿತವಲ್ಲದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ನಡುವೆ ಮಾಡಿಕೊಳ್ಳಲು 
ಪ್ರಸ್ತಾವಿಸಲಾದ ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದಕ್ಕೆ ಮಾನ್ಯತೆ ನೀಡುವುದಕ್ಕಾಗಿ ಮತ್ತು 2005 ( 6) ಎಸ್‌ಸಿಸಿ 537 ರಲ್ಲಿ ವರದಿಯಾದ ಪಿ .ಎ . 
ಇನಾಂದಾರ್ ಮತ್ತು ಇತರರು - ವಿರುದ್ದ - ಮಹಾರಾಷ್ಟ್ರ ರಾಜ್ಯ - ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ನೀಡಿದ ತೀರ್ಪಿನಲ್ಲಿ 
ಉಪಬಂಧಿಸಲಾದಂಥ ಇತರ ವಿಷಯಗಳಿಗೆ ಉಪಬಂಧ ಕಲ್ಪಿಸುವುದಕ್ಕಾಗಿ ಒಂದು ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಇತರ ಉದ್ದೇಶಗಳಿಗಾಗಿ, ಕರ್ನಾಟಕ ನಿವಾಸಿ ವಿದ್ಯಾರ್ಥಿಗಳ ಮತ್ತು ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ 
ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ 2006 - 07 , 2007 - 08, 2008 - 09 , 2009 - 10 , 2010 -11 2011 - 12 ಮತ್ತು 2012 - 13ನೇ 
ವರ್ಷಗಳಲ್ಲಿ ಖಾಸಗಿ ಅನುದಾನಿತವಲ್ಲದ ವೃತ್ತಿ ಶಿಕ್ಷಣ ಸಂಸ್ಥೆಗಳೊಡನೆ ರಾಜ್ಯ ಸರ್ಕಾರವು ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದವನ್ನು 
ಮಾಡಿಕೊಂಡಿರುವುದರಿಂದ ಮತ್ತು 2013 -14ನೇ ವರ್ಷದಲ್ಲಿ ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದ ಮಾಡಿಕೊಳ್ಳಲು ಉದ್ದೇಶಿಸಿರುವುದರಿಂದ 
ಹಾಗೂ 2013 -14ನೇ ಶೈಕ್ಷಣಿಕ ವರ್ಷದಲ್ಲಿ ಖಾಸಗಿ ಅನುದಾನಿತವಲ್ಲದ ವೃತ್ತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು ಶುಲ್ಕ ನಿಗದಿಗಾಗಿ ಕರ್ನಾಟಕ ವೃತ್ತಿ ಶಿಕ್ಷಣ 
ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) ಅಧಿನಿಯಮ , 2006ನ್ನು (2006ರ ಕರ್ನಾಟಕ ಅಧಿನಿಯಮ 8) ತಡೆಹಿಡಿಯಬೇಕೆಂದು ಅಭಿಪ್ರಾಯ 
ಪಟ್ಟಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ , 
ಎಂದರೆ: 

1. ಸಂಕ್ಷಿಪ್ತ ಹೆಸರು, ಪ್ರಾರಂಭ ಮತ್ತು ಅನ್ವಯ .- (1) ಈ ಅಧಿನಿಯಮವನ್ನು ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು 
ಶುಲ್ಕ ನಿಗದಿ) ( ವಿಶೇಷ ಉಪಬಂಧಗಳು) ಅಧಿನಿಯಮ , 2013 ಎಂದು ಕರೆಯತಕ್ಕದ್ದು. 

(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು . 

(3) ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) ಅಧಿನಿಯಮ, 2006ರಲ್ಲಿ ( 2006ರ ಕರ್ನಾಟಕ 
ಅಧಿನಿಯಮ 8) ಏನೇ ಒಳಗೊಂಡಿದ್ದರೂ 2013 - 14ನೇ ಶೈಕ್ಷಣಿಕ ವರ್ಷಕ್ಕಾಗಿ ಅನುದಾನಿತವಲ್ಲದ ಖಾಸಗಿ ವೃತ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶಗಳು ಮತ್ತು 
ಶುಲ್ಕ ನಿಗದಿಯು ಈ ಅಧಿನಿಯಮದ ಉಪಬಂಧಗಳ ಅನುಸಾರವಾಗಿ ನಡೆಯತಕ್ಕದ್ದು. 

2 . ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ ಸಂದರ್ಭಕ್ಕೆ ಅನ್ಯಥಾ ಅಗತ್ಯವಿದ್ದ ಹೊರತು, 

( ಎ) "ಸಾಮಾನ್ಯ ಪ್ರವೇಶ ಪರೀಕ್ಷೆ" ಎಂದರೆ, ಏಕಗವಾಕ್ಷಿ ಪ್ರಕ್ರಿಯೆಯ ಮೂಲಕ ವೃತ್ತಿ ಶಿಕ್ಷಣ ವ್ಯಾಸಂಗ ಕ್ರಮಗಳಿಗೆ ಪ್ರವೇಶ ನೀಡುವ 
ಉದ್ದೇಶಕ್ಕಾಗಿ ಅಭ್ಯರ್ಥಿಗಳ ಅರ್ಹತೆ ( ಮೆರಿಟ್) ಯನ್ನು ನಿರ್ಧರಿಸುವುದಕ್ಕಾಗಿ ನಡೆಸಲಾಗುವ ಪ್ರವೇಶ ಪರೀಕ್ಷೆ ಮತ್ತು ತರುವಾಯದ ಕೇಂದ್ರೀಯ ಕೌನ್ಸಿಲಿಂಗ್ 
ವ್ಯವಸ್ಥೆ; 

( ಬಿ) "ಸಾಮಾನ್ಯ ಪ್ರವೇಶ ಪರೀಕ್ಷಾ ಘಟಕ " ಎಂದರೆ, ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸುವ ರಾಜ್ಯ ಸರ್ಕಾರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 
ಎಂದು ಕರೆಯಲಾಗುವ ಒಂದು ಏಜೆನ್ಸಿ; 

( ಸಿ) " ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದ” ಎಂದರೆ, ವೃತ್ತಿ ಶಿಕ್ಷಣ ಕೋರ್ಸುಗಳಿಗೆ ಪ್ರವೇಶ ಮತ್ತು ಶುಲ್ಕ ನಿಗದಿಗೆ ಸಂಬಂಧಿಸಿದಂತೆ 
ರಾಜ್ಯ ಸರ್ಕಾರ ಮತ್ತು ಅನುದಾನಿತವಲ್ಲದ ಖಾಸಗಿ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಸಂಘ ತಮ್ಮ ನಡುವೆ ಮಾಡಿಕೊಳ್ಳಬಹುದಾದ ಯಾವುದೇ ಒಪ್ಪಂದ; 

( ಡಿ) "ಸಂಸ್ಥೆ " ಎಂದರೆ , ವೃತ್ತಿ ಶಿಕ್ಷಣ ಕೋರ್ಸ್‌ಗಳ ವಿದ್ಯಾಭ್ಯಾಸ ನೀಡುತ್ತಿರುವ ವೃತ್ತಿ ಶಿಕ್ಷಣ ಸಂಸ್ಥೆಗಳು; 
( ಇ) "ಏಕ ಸದಸ್ಯ ನಿಯಂತ್ರಕ ಸಮಿತಿ" ಎಂದರೆ, 3ನೇ ಪ್ರಕರಣದ ಅಡಿಯಲ್ಲಿ ರಾಜ್ಯ ಸರ್ಕಾರವು ರಚಿಸಿದ ಸಮಿತಿ; 
(ಎಫ್) "ವೃತ್ತಿ ಶಿಕ್ಷಣ ಕೋರ್ಸುಗಳು" ಎಂದರೆ, 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 

೪೩೭೯ 
(i) ವೈದ್ಯಕೀಯ ಮತ್ತು ದಂತ ವೈದ್ಯ ಶಿಕ್ಷಣ ಸಂಸ್ಥೆಗಳಲ್ಲಿ, 

( ಎ ) ಬ್ಯಾಚುಲರ್ ಆಫ್ ಮೆಡಿಸಿನ್ ಮತ್ತು ಬ್ಯಾಚುಲರ್ ಆಫ್ ಸರ್ಜರಿ ; ಮತ್ತು 

( ಬಿ) ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ 
(i) ಇಂಜಿನಿಯರಿಂಗ್ ಸಂಸ್ಥೆಗಳಲ್ಲಿ , 

( ಎ) ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್; 
( ಬಿ ) ಬ್ಯಾಚುಲರ್ ಆಫ್ ಟೆಕ್ನಾಲಜಿ; 

( ಸಿ) ಬ್ಯಾಚುಲರ್ ಆಫ್ ಆರ್ಕಿಟೆಕ್ಟರ್‌; ಮತ್ತು 
(ii) ವೈದ್ಯಕೀಯ ಮತ್ತು ದಂತ ವಿಜ್ಞಾನಗಳ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮೊ ಕೋರ್ಸುಗಳು; ಮತ್ತು 
(iv) ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದ ಅಂಥ ಇತರ ಕೋರ್ಸುಗಳು. 

( ಜಿ) "ಅನುದಾನಿತವಲ್ಲದ ಸಂಸ್ಥೆ " ಎಂದರೆ, ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಅಥವಾ ಸಹಾಯಾನುದಾನವನ್ನು ಸ್ವೀಕರಿಸದ ಯಾವುದೇ 
ಖಾಸಗಿ ಆಡಳಿತವುಳ್ಳ ವೃತ್ತಿ ಶಿಕ್ಷಣ ಸಂಸ್ಥೆ. 

3, ಏಕ ಸದಸ್ಯ ನಿಯಂತ್ರಕ ಸಮಿತಿಯ ರಚನೆ.- ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಯವರು ಸದಸ್ಯರಾಗಿರುವ, ರಾಜ್ಯ 
ಸರ್ಕಾರವು ನೇಮಿಸಿದ ಒಂದು ಏಕ ಸದಸ್ಯ ನಿಯಂತ್ರಕ ಸಮಿತಿಯು ಇರತಕ್ಕದ್ದು. ಸದರಿ ಏಕಸದಸ್ಯ ನಿಯಂತ್ರಕ ಸಮಿತಿಯು, ವೃತ್ತಿ ಶಿಕ್ಷಣ ಕೋರ್ಸುಗಳಿಗೆ 
ಪ್ರವೇಶದ ಮತ್ತು ಈ ಅಧಿನಿಯಮದ ಉಪಬಂಧಗಳಿಗೆ ಅನುಸಾರವಾಗಿ ಮಾಡಿಕೊಂಡ ಸಮ್ಮತಾಭಿಪ್ರಾಯ ವ್ಯವಸ್ಥೆ ಅಥವಾ ಒಪ್ಪಂದದ ಪರಿಣಾಮಕಾರಿ 
ಅನುಷ್ಠಾನದ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

4 . ಶುಲ್ಕದ ನಿಗದಿ.- ಈ ಅಧಿನಿಯಮದ ಪ್ರಾರಂಭದ ದಿನಾಂಕದಂದು ಜಾರಿಯಲ್ಲಿರುವ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಸಂಬಂಧದಲ್ಲಿ ನಿಗದಿಪಡಿಸಿದ 
ಶುಲ್ಕ ಏನೇ ಇದ್ದರೂ , ರಾಜ್ಯ ಸರ್ಕಾರವು, ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದದ ಅನುಸಾರವಾಗಿ, ಅಧಿಸೂಚನೆಯ ಮೂಲಕ , ಅನುದಾನಿತವಲ್ಲದ 
ಖಾಸಗಿ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕೆ ಸಂದಾಯಮಾಡಬೇಕಾದ ಶುಲ್ಕವನ್ನು ನಿಗದಿಗೊಳಿಸಬಹುದು. ಬೇರೆ ಬೇರೆ ಪ್ರವರ್ಗದ ವಿದ್ಯಾರ್ಥಿಗಳಿಗೆ ಬೇರೆ 
ಬೇರೆ ಶುಲ್ಕದ ದರವನ್ನು ನಿಗದಿಗೊಳಿಸಬಹುದು. 

5. ಪ್ರವೇಶ ನಿಯಂತ್ರಣ ಮತ್ತು ಸೀಟು ಹಂಚಿಕೆ ಪ್ರಮಾಣ .- ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದವನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸುವುದಕ್ಕಾಗಿ, ಖಾಸಗಿ ಅನುದಾನಿತವಲ್ಲದ ವೃತ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಸೀಟುಗಳನ್ನು ಈ ಮುಂದಿನ ರೀತಿಯಲ್ಲಿ ಭರ್ತಿ ಮಾಡತಕ್ಕದ್ದು, 
ಎಂದರೆ : 

2013 - 14ನೇ ವರ್ಷಕ್ಕೆ , ಸರ್ಕಾರವು ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದದಡಿಯಲ್ಲಿ ಒಪ್ಪಬಹುದಾದ ಅಂಥ ಸಂಖ್ಯೆಯ 
ಸೀಟುಗಳನ್ನು ಕಾಲಕಾಲಕ್ಕೆ ತಿದ್ದುಪಡಿಯಾದಂತೆ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಸೀಟುಗಳಿಗೆ ಪ್ರವೇಶಕ್ಕಾಗಿ 

ವಿದ್ಯಾರ್ಥಿಗಳ ಆಯ್ಕೆ ನಿಯಮಗಳು, 2006ಕ್ಕೆ ಅನುಸಾರವಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಘಟಕದ ಮೂಲಕ ತುಂಬತಕ್ಕದ್ದು. 
(ii ) ಉಳಿದ ಸೀಟುಗಳನ್ನು ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದದಲ್ಲಿ ಅನ್ಯಥಾ ನಿರ್ದಿಷ್ಟಪಡಿಸಿದ ಹೊರತು, 

ನಿಯಮಿಸಬಹುದಾದಂಥ ನಿಯಮಗಳಿಗೆ ಒಳಪಟ್ಟು, ನಿರ್ಧರಿಸಲಾದ ಅರ್ಹತೆಯ ಆಧಾರದ ಮೇಲೆ ನ್ಯಾಯಯುತ ಹಾಗೂ 
ಪಾರದರ್ಶಕ ರೀತಿಯಲ್ಲಿ ಹಾಗೂ ಕೇಂದ್ರೀಕೃತ ಕೌನ್ಸಿಲಿಂಗ್ ನಡೆಸುವ ಮೂಲಕ ಖಾಸಗಿ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಥವಾ 
ಸಂದರ್ಭಾನುಸಾರವಾಗಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಸಂಸ್ಥೆಗಳ ಸಂಘವು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ 

ಮೂಲಕ ತುಂಬತಕ್ಕದ್ದು . 
(2) ರಾಜ್ಯ ಸರ್ಕಾರದ ಮೀಸಲಾತಿ ನೀತಿ ಮತ್ತು ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದಕ್ಕೆ ಒಳಪಟ್ಟು, ರಾಜ್ಯ ಸರ್ಕಾರವು, ವಿವಿಧ 
ಪ್ರವರ್ಗದ ಸಂಸ್ಥೆಗಳ ಸಂಬಂಧದಲ್ಲಿ ವಿವಿಧ ಪ್ರವರ್ಗದ ವಿದ್ಯಾರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷಾ ಘಟಕದವರು ಹಾಗೂ ಆಡಳಿತ ಮಂಡಳಿಯವರು 
ತುಂಬಬೇಕಾದ ಸೀಟುಗಳ ಹಂಚಿಕೆ ಪ್ರಮಾಣವನ್ನು ಅಧಿಸೂಚನೆಯ ಮೂಲಕ ಪ್ರಕಟಿಸಬಹುದು. 

6. ಈ ಅಧಿನಿಯಮವನ್ನು ಉಲ್ಲಂಘಿಸಿ ಮಾಡಿದ ಪ್ರವೇಶಗಳು ಅಸಿಂಧುವಾಗಿರುವುದು.- ಈ ಅಧಿನಿಯಮದ ಉಪಬಂಧಗಳನ್ನು ಅಥವಾ 
ಸಮ್ಮತಾಭಿಪ್ರಾಯ ವ್ಯವಸ್ಥೆ ಅಥವಾ ಒಪ್ಪಂದವನ್ನು ಉಲ್ಲಂಘಿಸಿ ಯಾವುದೇ ಖಾಸಗಿ ಅನುದಾನಿತವಲ್ಲದ ವೃತ್ತಿ ಶಿಕ್ಷಣ ಸಂಸ್ಥೆಗಳು 2013-14ನೇ ಶೈಕ್ಷಣಿಕ 
ವರ್ಷಕ್ಕಾಗಿ ಈ ಅಧಿನಿಯಮದ ಪ್ರಾರಂಭಕ್ಕೆ ಮೊದಲು ಅಥವಾ ತರುವಾಯ ಮಾಡಿದ ಎಲ್ಲ ಪ್ರವೇಶಗಳು ಅಸಿಂಧುವಾಗಿರತಕ್ಕದ್ದು. ಅಂಥ ಉಲ್ಲಂಘನೆಯ 
ಸಂಬಂಧದಲ್ಲಿ , ರಾಜ್ಯ ಸರ್ಕಾರವು ಅಂಥ ಪ್ರವೇಶಗಳನ್ನು ಅಥವಾ ಸಂದರ್ಭಾನುಸಾರವಾಗಿ ಅಂಥ ಸಂಸ್ಥೆಯ ಸಂಯೋಜನೆಯನ್ನು ರದ್ದುಪಡಿಸುವುದಕ್ಕೆ 
ಸಂಬಂಧಪಟ್ಟ ವಿಶ್ವವಿದ್ಯಾಲಯಕ್ಕೆ ನಿರ್ದೇಶಿಸಬಹುದು. 

7. ತೊಂದರೆಗಳನ್ನು ನಿವಾರಿಸುವ ಅಧಿಕಾರ.- ಈ ಅಧಿನಿಯಮದ ಉಪಬಂಧಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಾವುದೇ ತೊಂದರೆ 
ಉದ್ಭವಿಸಿದಲ್ಲಿ , ರಾಜ್ಯ ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ಆದೇಶದ ಮೂಲಕ, ತೊಂದರೆಗಳನ್ನು ನಿವಾರಿಸಲು ತನಗೆ ಅವಶ್ಯಕ ಅಥವಾ 
ಯುಕ್ತವೆಂದು ಕಂಡುಬರುವ ಮತ್ತು ಈ ಅಧಿನಿಯಮದ ಉದ್ದೇಶಗಳಿಗೆ ಅಸಂಗತವಾಗಿರದಂಥ ಉಪಬಂಧಗಳನ್ನು ರಚಿಸಬಹುದು. 

8. ನಿಯಮಗಳ ರಚನಾಧಿಕಾರ.- (1) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ, ಸರ್ಕಾರಿ ರಾಜ್ಯಪತ್ರದಲ್ಲಿ 
ಅಧಿಸೂಚನೆಯ ಮೂಲಕ , ಪೂರ್ವಾನ್ವಯವಾಗಿ ಅಥವಾ ಉತ್ತರಾನ್ವಯವಾಗಿ, ನಿಯಮಗಳನ್ನು ರಚಿಸಬಹುದು. 

(2 ) ಈ ಅಧಿನಿಯಮದ ಅಡಿಯಲ್ಲಿ ರಚಿಸಿದ ಪ್ರತಿಯೊಂದು ನಿಯಮವನ್ನು , ಅದನ್ನು ರಚಿಸಿದ ತರುವಾಯ ಸಾಧ್ಯವಾದಷ್ಟು ಬೇಗನೇ ರಾಜ್ಯ 
ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಅದು ಒಂದು ಅಧಿವೇಶನ ಅಥವಾ ಎರಡು ಅಥವಾ ಹೆಚ್ಚಿನ ನಿರಂತರ ಅಧಿವೇಶನಗಳಲ್ಲಿ 


೪೩೮೦ 


ಕರ್ನಾಟಕ ರಾ 


ಸತ್ಯ ಗುರುವಾರ , ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಅಡಕವಾಗಬಹುದಾದ ಒಟ್ಟು ಮೂವತ್ತು ದಿನಗಳವರೆಗೆ ಅಧಿವೇಶನದಲ್ಲಿರುವಾಗ, ಮಂಡಿಸತಕ್ಕದ್ದು ಮತ್ತು ಅದನ್ನು ಹಾಗೆ ಮಂಡಿಸಿದ ಅಧಿವೇಶನ ಅಥವಾ 
ನಿಕಟೋತ್ತರ ಅಧಿವೇಶನಗಳು ಮುಕ್ತಾಯವಾಗುವ ಮೊದಲು, ವಿಧಾನಮಂಡಲದ ಉಭಯ ಸದನಗಳು ನಿಯಮದಲ್ಲಿ ಯಾವುದೇ ಮಾರ್ಪಾಟು 
ಮಾಡಬೇಕೆಂದು ಒಪ್ಪಿದರೆ ಅಥವಾ ನಿಯಮವನ್ನು ರಚಿಸಬಾರದೆಂದು ತೀರ್ಮಾನಿಸಿದರೆ , ಆ ತರುವಾಯ ಅಂಥ ನಿಯಮವು ಸಂದರ್ಭಾನುಸಾರವಾಗಿ 

ಡಾದ ರೀತಿಯಲ್ಲಿ ಮಾತ್ರ ಪರಿಣಾಮಕಾರಿಯಾಗಿರತಕ್ಕದ್ದು ಅಥವಾ ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದಾಗ್ಯೂ , ಅಂಥ ಮಾರ್ಪಾಟು ಅಥವಾ 
ರದ್ದತಿಯು ಆ ನಿಯಮದ ಅಡಿಯಲ್ಲಿ ಈ ಹಿಂದೆ ಮಾಡಿದ ಯಾವುದೇ ಕಾರ್ಯದ ಸಿಂಧುತ್ವಕ್ಕೆ ಬಾಧಕವಾಗತಕ್ಕದ್ದಲ್ಲ. 

ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
ರಾಜ್ಯ ಸರ್ಕಾರ ಮತ್ತು ವೃತ್ತಿ ಶಿಕ್ಷಣ ಕೋರ್ಸುಗಳ ಶಿಕ್ಷಣ ನೀಡುತ್ತಿರುವ ಅನುದಾನಿತವಲ್ಲದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ನಡುವೆ ಮಾಡಿಕೊಳ್ಳಲು 
ಪ್ರಸ್ತಾವಿಸಲಾದ ಸಮ್ಮತಾಭಿಪ್ರಾಯದ ಒಪ್ಪಂದಕ್ಕೆ ಮಾನ್ಯತೆ ನೀಡುವುದಕ್ಕಾಗಿ ಮತ್ತು 2005 (6) ಎಸ್‌ಸಿಸಿ 537 ರಲ್ಲಿ ವರದಿಯಾದ ಪಿ. ಎ . ಇನಾಂದಾರ್ 
ಮತ್ತು ಇತರರು- ವಿರುದ್ದ - ಮಹಾರಾಷ್ಟ್ರ ರಾಜ್ಯ - ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ನೀಡಿದ ತೀರ್ಪಿನಲ್ಲಿ ಉಪಬಂಧಿಸಲಾದಂಥ ಇತರ 
ವಿಷಯಗಳಿಗೆ ಉಪಬಂಧ ಕಲ್ಪಿಸುವುದಕ್ಕಾಗಿ ಒಂದು ವಿಧೇಯಕ. 

ರಾಜ್ಯ ಸರ್ಕಾರವು, ಕರ್ನಾಟಕ ನಿವಾಸಿ ವಿದ್ಯಾರ್ಥಿಗಳ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸೇರಿದ 
ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಖಾಸಗಿ ಅನುದಾನಿತವಲ್ಲದ ವೃತ್ತಿ ಶಿಕ್ಷಣ ಸಂಸ್ಥೆಗಳೊಡನೆ 2006 - 07, 2007 - 08, 2008 - 09, 2009- 10, 2010 - 11, 
2011- 12 ಮತ್ತು 2012 - 13ನೇ ಶೈಕ್ಷಣಿಕ ವರ್ಷಗಳಿಗೆ ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಮತ್ತು 2013 - 14ನೇ 
ಶೈಕ್ಷಣಿಕ ವರ್ಷಕ್ಕಾಗಿ ಸಮ್ಮತಾಭಿಪ್ರಾಯದ ವ್ಯವಸ್ಥೆ ಅಥವಾ ಒಪ್ಪಂದವನ್ನು ಮಾಡಿಕೊಳ್ಳಲು ಉದ್ದೇಶಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ 
( ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) ಅಧಿನಿಯಮ , 2006ನ್ನು 2013 -14ನೇ ಶೈಕ್ಷಣಿಕ ವರ್ಷಕ್ಕೆ ಖಾಸಗಿ ಅನುದಾನಿತವಲ್ಲದ ಶಿಕ್ಷಣ ಸಂಸ್ಥೆಗಳಲ್ಲಿ 
ಪ್ರವೇಶ ಮತ್ತು ಶುಲ್ಕ ನಿಗದಿಗಾಗಿ ತಡೆಹಿಡಿಯುವುದು ಅವಶ್ಯವೆಂದು ಅಭಿಪ್ರಾಯಪಡಲಾಗಿದೆ. 
ಆದ್ದರಿಂದ ಈ ವಿಧೇಯಕ. 

ಆರ್ಥಿಕ ಜ್ಞಾಪನ ಪತ್ರ 
ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 

ಪ್ರತ್ಯಾಯೋಜಿತ ಶಾಸನ ರಚನಾಧಿಕಾರದ ಕುರಿತು ಜ್ಞಾಪನ ಪತ್ರ 
ಖಂಡ - 5 

(1) ನೇ ಉಪಖಂಡದ (ii) ನೇ ಬಾಬು , ಖಾಸಗಿ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಥವಾ ಧಾರ್ಮಿಕ ಮತ್ತು ಭಾಷಾ 
ಅಲ್ಪಸಂಖ್ಯಾತರ ಸಂಸ್ಥೆಗಳ ಸಂಘವು ನಡೆಸಿದ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಉಳಿದ ಸೀಟುಗಳನ್ನು 
ಭರ್ತಿ ಮಾಡಲು ಅರ್ಹತೆಯನ್ನು ನಿರ್ಧರಿಸಲು ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು 

ನೀಡುತ್ತದೆ . 
ಖಂಡ - 8 

ಈ ಅಧಿನಿಯಮದ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ, ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ 

ಅಧಿಕಾರವನ್ನು ನೀಡುತ್ತದೆ. 
ಪ್ರಸ್ತಾವಿತ ಶಾಸನ ರಚನಾಧಿಕಾರದ ಪ್ರತ್ಯಾಯೋಜನೆಯು ವಾಡಿಕೆಯ ಸ್ವರೂಪದ್ದಾಗಿದೆ. 


ಆರ್ . ವಿ . ದೇಶಪಾಂಡೆ 
ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು 


ಪಿ . ಓಂಪ್ರಕಾಶ 

ಕಾರ್ಯದರ್ಶಿ 

ಕರ್ನಾಟಕ ವಿಧಾನ ಸಭೆ 
KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

FIRST SESSION 
THE KARNATAKA PROFESSIONAL EDUCATIONAL INSTITUTIONS (REGULATION OF 
ADMISSION AND FIXATION OF FEE ) (SPECIAL PROVISIONS ) BILL , 2013 

(LA, Bill No. 01 of 2013) 
A Bill to provide for recognition of the consensual arrangement or agreement proposed to be entered into between 
the State Government and the Private Unaided Educational Institutions imparting Professional Educational Courses and 
for other matters, as provided in the judgment of the Supreme Court of India in P .A . Inamdar and others Vs . State of 
Maharashtra reported in 2005 (6 ) SCC 537. 

Whereas it is expedient, to protect the interest of the students of Karnataka domicile and students belonging to 
educationally and socially backward classes , State Government have entered into a consensual arrangement or agreement 
with the Private Unaided Professional Educational Institutions for the years 2006 - 2007, 2007 - 2008 , 2008 -09 , 2009 - 10 , 
2010 - 11 , 2011 - 12 and 2012 - 13 and has proposed to enter into a consensual arrangement or agreement for the year 


* ) 


( ) 1 . 
1011 ) 


+ 


1111 = 1 } 


1 


) 


101 / - 11 


ಎd 1 


ರಿ11111 


( 1 


) ( ) 


( )1 


1 111 ( ) 


ht , 


( ) ( 

1 


15 ) ರಿ1 


11 


( 


11 


| 


| 


DIIsense 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೨೦ , ೨೦೧೩ 


$ aen 


2013 - 2014 and consider that the Karnataka Professional Educational Institutions (Regulation of Admission and 
Determination of Fee ) Act, 2006 (Karnataka Act 8 of 2006 ) be kept in abeyance for admission and fixation of fee in Private 
Unaided Professional Educational Institutions for the academic year 2013 - 14 and for other purposes hereinafter 
appearing; 

Be it enacted by the Karnataka State Legislature in the sixty fourth year of the Republic of India , as follows: 

1 . Short title , commencement and application .- (1 ) This Act may be called the Karnataka Professional 
Educational Institutions (Regulation of Admission and Fixation of Fee ) (Special Provisions) Act, 2013 . 

(2 ) It shall come into force at once . 

(3 ) Notwithstanding anything contained in the Karnataka Professional Educational Institutions (Regulation of 
Admission and Determination of Fee) Act, 2006 (Karnataka Act 8 of 2006 ), admissions and fixation of fee in an un - aided 
Private Professional Educational Institution for the academic year 2013 - 14 shall be governed by the provisions of this Act. 

2 . Definitions.- In this Act, unless the context otherwise requires , 

(a ) " Common Entrance Test" means the entrance test conducted for determination of merit of the candidates 
followed by centralized counseling for the purpose of admission to professional educational courses through a single 
window procedure ; 

(b ) “ Common Entrance Test Cell ” means the agency called the Karnataka Examination Authority of the State 
Government which conducts the common entrance test; 

(c) " Consensual arrangement or agreement" means any agreement that may be entered into between the State 
Government and association of unaided Private Professional Educational Institutions relating to admission and fixation of 
fee in professional courses; 

(d ) " Institution " means Professional Educational Institutions offering Professional Educational courses ; 

(e ) " One Man Regulatory Committee " means the Committee constituted by the State Government under 
section 3 ; 
(1) " Professional Educational Courses" means, 
(i) In Medical and Dental Institutions, 

(a ) Bachelor of Medicine and Bachelor of Surgery ; and 

(b ) Bachelor of Dental Surgery . 
( ii) In Engineering Institutions, 

(a) Bachelor of Engineering; 
(b ) Bachelor of Technology ; 

(c) Bachelor of Architecture; and 
(iii) Post Graduate Degree and Diploma Courses in Medical and Dental Sciences ; and 

( iv ) such other courses as may be notified by the State Government 
(g) " Unaided institution " means any privately managed professional educational institution , which is not 
receiving aid or grant- in -aid from the State Government. 

3. Constitution of One Man Regulatory Committee. There shall be a One -Man Regulatory Committee 
appointed by the State Government, who shall be a former Vice -Chancellor of any University in the State. The said One 
Man Regulatory Committee shall monitor the effective implementation of the admissions to professional educational 
courses and the implementation of the consensual arrangement or agreement done in accordance with the provisions of 
this Act. 

4 . Fixation of fee .- Notwithstanding the fee fixed in respect of Professional Educational Courses which are in 
force on the date of commencement of this Act, the State Government may, in accordance with the consensual 
arrangement or agreement, by notification , fix the fee payable for admission to the Unaided Private Professional 
Educational Courses . Different rates of fees may be fixed for different categories of students. 

5 . Regulation of admission and seat matrix .- ( 1) For effective implementation of the consensual arrangement or 
agreement, seats in a Private Unaided Professional Educational Institution shall be filled in the followingmanner , namely : 
(i) for the year 2013 - 14 such number of seats as may be agreed to by the Government under the 

consensual arrangement or agreement shall be filled through the Common Entrance Test Cell in 
accordance with the Karnataka Selection of Candidates for Admission to Government seats in 

Professional Educational Institutions Rules , 2006 as amended from time to time. 
(ii) the remaining seats shall be filled through the Common Entrance Test conducted by the association of 

Private Professional Educational Institutions or the association of religious and linguistic minority 


$ 2059 


ಕರ್ನಾಟಕ ರ 


S , TODO, ESO 3o , 9002 


ವಿಶೇಷ ರಾಜ್ಯ ಪತ್ರಿಕೆ 


institutions, as the case may be followed by centralized counseling, in a fair and transparent manner on 
the basis of merit determined subject to such rules as may be prescribed except otherwise specified in 

the consensual arrangement or agreement . 
(2 ) Subject to reservation policy of the State Government and the consensual arrangement or agreement, the 
State Governmentmay , by notification , publish the seat matrix to be filled by the Common Entrance Test Cell and the 
management, by different categories of students in respect of different categories of institutions . 

6 . Invalidation of admissions made in violation of this Act .- All admissions made in violation of the provisions 
of this Act or the consensual arrangement or agreement by any Private Unaided Professional Educational Institutions for 
the academic years 2013 - 14 whether made before or after commencement of this Act shall be invalid . In case of such 
violation , the State Government may direct the concerned university to cancel such admissions or affiliation of such 
institution , as the case may be. 

7 . Power to remove difficulties .- If any difficulty arises in giving effect to the provisions of this Act, the State 
Government may , by order published in the official Gazette , make provisions not inconsistent with the provisions of this 
Act as appear it to be necessary or expedient for removing the difficulty . 

8 . Power to make rules .- (1) The State Government may , by notification , in the official Gazette , make rules 
prospectively or retrospectively for carrying out the purposes of this Act. 

(2 ) Every rule made under this Act shall be laid as soon asmay be after it is made before each House of the State 
Legislature while it is in session for a total period of thirty days which may be comprised in one session or in two or more 
successive sessions, and if, before the expiry of the session immediately following the session or the successive sessions 
aforesaid , both Houses agree in making any modification in the rule or both Houses agree that the rule should not be 
made, the rule shall thereafter have effect only in such modified form or be of no effect, as the case may be , so however , 
that any such modification or annulment shall be without prejudice to the validity of anything previously done under that 
rule . 

STATEMENT OF OBJECTS AND REASONS 
A Bill to provide for recognition of the consensual agreement proposed to be entered into between the State 
Government and the Private Unaided Educational Institutions imparting Professional Educational Courses and for other 
matters, as provided in the judgment of the Supreme Court of India in P . A . Inamdar and others Vs. State of Maharashtra 
reported in 2005 (6 ) SCC 537 . 

Whereas the State Government, to protect the interest of the students of Karnataka domicile and students 
belonging to educationally and socially backward classes , for the academic year 2006 - 07 , 2007 -08 , 2008 -09 , 2009 - 10 , 
2010 - 11, 2011- 12 and 2012 - 13 have entered into such consensual arrangement or agreement and has proposed to enter 
into consensual arrangement or agreement for the year 2013 - 14 with the Private Unaided Professional Educational 
Institutions and felt necessary that the Karnataka Professional Educational Institutions (Regulation of Admission and 
Determination of Fee) Act, 2006 be kept in abeyance for the academic year 2013 - 14 in respect of admission and fixation of 
fee in a unaided private professional educational institutions. 
Hence , the Bill. 

FINANCIAL MEMORANDUM 
There is no extra expenditure involved in the proposed legislativemeasure . 

MEMORANDUM REGARDING DELEGATED LEGISLATION 


Clause 5 


Item (ii) of sub - clause ( 1) empower the State Government to make 
rules to determine merit to fill up remaining seats through Common 
Entrance Test conducted by the association of Private Professional 
Educational Institutions or the association of Religion and Linguistic 
Minority Institutions. 


Clause 8 


Clause 8 empower the State Government to make rules to carry out 
the purposes of the Act . 


The proposed delegation of legislative power is normal in character. 


R . V . DESHAPANDE 
Minister for Higher Education and Tourism 


P . OMPRAKASHA 

Secretary 
Karnataka Legislative Assembly 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೨೦ , ೨೦೧೩ 


೪೩೮೩ 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV -A | ಬೆಂಗಳೂರು, ಗುರುವಾರ , ಜೂನ್ ೬ , ೨೦೧೩ (ಜೈಷ್ಠ ೧೬ , ಶಕ ವರ್ಷ ೧೯೩೫ ) | ನಂ . ೮೨೨ 
Part - IV -A Bangalore , Thursday , June 6 , 2013 ( Jyeishta 16 , Shaka Varsha 1935 ) No . 822 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 41ಸೇವಿ 2011, ಬೆಂಗಳೂರು, ದಿನಾಂಕ: 06. 06 .2013 
ಕರ್ನಾಟಕ ಸಿವಿಲ್ ಸೇವಾ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ)ನಿಯಮಗಳು , 1957 ಇದನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕೆ 
ದಿನಾಂಕ: 18 .02 .2013ರ ಅಧಿಸೂಚನೆ ಸಂಖ್ಯೆ :ಸಿಆಸುಇ 41 ಸೇಇವಿ 2011ರಲ್ಲಿ ಪ್ರಕಟಿಸಿರುವ ಈ ಮುಂದಿನ ನಿಯಮಗಳ ಕರಡನ್ನು ಅಧಿಕೃತ ರಾಜ್ಯಪತ್ರದಲ್ಲಿ 
ಇದರ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳೊಳಗಾಗಿ ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಮತ್ತು 
ಸಲಹೆಗಳನ್ನು ಆಹ್ವಾನಿಸಿ ದಿನಾಂಕ:19 .02.2013ರ ಕರ್ನಾಟಕ ರಾಜ್ಯಪತ್ರದ ಭಾಗ - ivಎ ( ಸಂ .496) ರಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ, 
1978 (1990ರ ಕರ್ನಾಟಕ ಅಧಿನಿಯಮ 14) ರ 3ನೇ ಪ್ರಕರಣದ ( 2) ನೇ ಉಪ ಪ್ರಕರಣದ ( ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ 
ಪ್ರಕಟಿಸಲಾಗಿರುವುದರಿಂದ; 

ಸದರಿ ರಾಜ್ಯ ಪತ್ರವನ್ನು 19. 02.2013ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು ಸದರಿ ಕರಡಿನ ಬಗ್ಗೆ ಯಾವುದೇ ಆಕ್ಷೇಪಣೆ/ಸಲಹೆಗಳು ಸ್ವೀಕೃತವಾಗದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ 14) ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡು 3ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಕೆಳಕಂಡ ನಿಯಮಗಳನ್ನು ರಚಿಸುತ್ತದೆ ಎಂದರೆ: 


ನಿಯಮಗಳು 
1 . ಶೀರ್ಷಿಕೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ)(ತಿದ್ದುಪಡಿ) 
ನಿಯಮಗಳು, 2013 ಎಂದು ಕರೆಯತಕ್ಕದ್ದು. 

(2) ಈ ನಿಯಮಗಳು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2 . ಅನುಸೂಚಿ- IIಕ್ಕೆ ತಿದ್ದುಪಡಿ : - ಕರ್ನಾಟಕ ಸಿವಿಲ್ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಗಳು, 1957 , 
( ಇಲ್ಲಿ ಇನ್ನುಮುಂದೆ ಸದರಿ ನಿಯಮಗಳು ಎಂದು ಉಲ್ಲೇಖಿಸಲಾಗಿದೆ), ಅನುಸೂಚಿ- II ರಲ್ಲಿ “ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ಇಲಾಖೆ” ಶೀರ್ಷಿಕೆ 
ಅಡಿಯಲ್ಲಿನ ನಮೂದುಗಳ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು , ಎಂದರೆ: 

“ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ಇಲಾಖೆ ” 


( 1 ) 


ಹುದ್ದೆಗಳ ವರ್ಗ | ನೇಮಕ ಮಾಡಲು ಅಧಿಕಾರವುಳ್ಳ ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ | 

ಅಪೀಲು ಪ್ರಾಧಿಕಾರಿ 
( ವೇತನ) ಪ್ರಾಧಿಕಾರಿ 

ಮತ್ತು ಅವರು ವಿಧಿಸಬಹದಾದ ದಂಡನೆಗಳು 
( 2 ) (3) ಪ್ರಾಧಿಕಾರಿ | (4) ದಂಡನೆಗಳು 

( 5 ) 
I. ಗೃಹರಕ್ಷಕ ದಳ, -ಕಮಾಂಡೆಂಟ್ ಜನರಲ್, ಗೃಹರಕ್ಷಕದಳ ಮತ್ತು ಪದನಿಮಿತ್ತ ನಿರ್ದೇಶಕರು ನಾಗರೀಕ ರಕ್ಷಣೆ ಇವರ ಕಛೇರಿ, ಬೆಂಗಳೂರು 

ಪೋಲೀಸ್ ಮಹಾ ನಿರ್ದೇಶಕರು ಡೆಪ್ಯೂಟಿಕಮಾಂಡೆಂಟ್ ( ii to ( iva ) ಎಡಿಶನಲ್ ಕಮಾಂಡೆಂಟ್ 
ಅಧೀಕ್ಷಕರು (10000 ಹಾಗೂ ಕಮಾಂಡೆಂಟ್ | ಜನರಲ್ , ಗೃಹರಕ್ಷಕದಳ ಮತ್ತು 

ಜನರಲ್, ಗೃಹರಕ್ಷಕದಳ 
18150) ಜನರಲ್, ಗೃಹರಕ್ಷಕದಳ ಮತ್ತು ಉಪ ನಿರ್ದೇಶಕರು , ನಾಗರಿಕ 

ಮತ್ತು ಅಪರ ನಿರ್ದೇಶಕರು, 
ನಿರ್ದೇಶಕರು, ನಾಗರಿಕರಕ್ಷಣೆ . ರಕ್ಷಣೆ. 

ನಾಗರಿಕ ರಕ್ಷಣೆ. 
ಪೋಲೀಸ್ ಮಹಾ ನಿರ್ದೇಶಕರು | (v) to (viii ) ಸರ್ಕಾರ 
ಹಾಗೂ ಕಮಾಂಡೆಂಟ್ ಜನರಲ್ 
ಗೃಹರಕ್ಷಕದಳ ಹಾಗೂ 

ನಿರ್ದೇಶಕರು , ನಾಗರಿಕರಕ್ಷಣೆ. 
ಪ್ರಥಮ ದರ್ಜೆ ಪೊಲೀಸ್ ಮಹಾ ನಿರ್ದೇಶಕರು ಡೆಪ್ಯೂಟಿ ಕಮಾಂಡೆಂಟ್ 

(ii) to (iva ) ಎಡಿಶನಲ್ ಕಮಾಂಡೆಂಟ್ 
ಸಹಾಯಕರು ಹಾಗೂ ಕಮಾಂಡೆಂಟ್ ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್ , ಗೃಹರಕ್ಷಕದಳ 
( 7250 - 13350) ಜನರಲ್ ಗೃಹರಕ್ಷಕದಳ ಮತ್ತು ಉಪ ನಿರ್ದೇಶಕರು, ನಾಗರಿಕ 

ಮತ್ತು ಅಪರ ನಿರ್ದೇಶಕರು, 
ನಿರ್ದೇಶಕರು , ನಾಗರಿಕರಕ್ಷಣೆ . 

ನಾಗರಿಕ ರಕ್ಷಣೆ 
ಪೊಲೀಸ್ ಮಹಾ ನಿರ್ದೇಶಕರು | (v ) to (viii) 

ಸರ್ಕಾರ 
ಹಾಗೂ ಕಮಾಂಡೆಂಟ್ ಜನರಲ್ , 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, ನಾಗರಿಕರಕ್ಷಣೆ. 


ರಕ್ಷಣೆ. 


೪೩೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಅಪೀಲು ಪ್ರಾಧಿಕಾರಿ 


( 5 ) 
ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ. 


ಸರ್ಕಾರ 


ದ್ವಿತಿಯ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ 
ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ 


ರಕ್ಷಣೆ 


ಹುದ್ದೆಗಳ ವರ್ಗ | ನೇಮಕ ಮಾಡಲು ಅಧಿಕಾರವುಳ್ಳ | ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ 
( ವೇತನ) ಪ್ರಾಧಿಕಾರಿ 

ಮತ್ತು ಅವರು ವಿಧಿಸಬಹದಾದ ದಂಡನೆಗಳು 
( 1 ) ( 2 ) 

(3 ) ಪ್ರಾಧಿಕಾರಿ ( 4) ದಂಡನೆಗಳು 
ಶೀಘ್ರಲಿಪಿಗಾರರು ( ಪೊಲೀಸ್ ಮಹಾ ನಿರ್ದೇಶಕರು | ಡೆಪ್ಯೂಟಿ ಕಮಾಂಡೆಂಟ್ 

(ii) to (iva ) 
( 7250 -13350) ಹಾಗೂ ಕಮಾಂಡೆಂಟ್ ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್ ಗೃಹರಕ್ಷಕದಳ ಮತ್ತು ಉಪ ನಿರ್ದೇಶಕರು , ನಾಗರಿಕ 
ನಿರ್ದೇಶಕರು , ನಾಗರಿಕರಕ್ಷಣೆ, ರಕ್ಷಣೆ 

ಪೊಲೀಸ್ ಮಹಾ ನಿರ್ದೇಶಕರು | (v) to ( viii) 
ಹಾಗೂ ಕಮಾಂಡೆಂಟ್ ಜನರಲ್ , 
ಗೃಹರಕ್ಷಕದಳ ಮತ್ತು 

ನಿರ್ದೇಶಕರು, ನಾಗರಿಕರಕ್ಷಣೆ 
ದರ್ಜೆ ಡೆಪ್ಯೂಟಿಕಮಾಂಡೆಂಟ್ | ಡೆಪ್ಯೂಟಿ ಕಮಾಂಡೆಂಟ್ 

(ii) to (viii ) 
ಸಹಾಯಕರು 

ಜನರಲ್, ಗೃಹರಕ್ಷಕದಳ ಮತ್ತು | ಜನರಲ್, ಗೃಹರಕ್ಷಕದಳ ಮತ್ತು 
(5800 - 10500) ಉಪ ನಿರ್ದೇಶಕರು, ನಾಗರಿಕ ಉಪ ನಿರ್ದೇಶಕರು, ನಾಗರಿಕ 
ರಕ್ಷಣೆ 

ರಕ್ಷಣೆ 
` ಬೆರಳಚ್ಚುಗಾರರು ಡೆಪ್ಯೂಟಿ ಕಮಾಂಡೆಂಟ್ ಡೆಪ್ಯೂಟಿ ಕಮಾಂಡೆಂಟ್ 

(ii) to (viii ) 
(5800 - 210500) 

ಜನರಲ್, ಗೃಹರಕ್ಷಕದಳ ಮತ್ತು | ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು , ನಾಗರಿಕ | ಉಪ ನಿರ್ದೇಶಕರು, ನಾಗರಿಕ 
ರಕ್ಷಣೆ 

ರಕ್ಷಣೆ 
II. ನಾಗರೀಕ ರಕ್ಷಣೆ 
ಬೋಧಕ ( ಸಂಪರ್ಕ) [ ಪೊಲೀಸ್ ಮಹಾ ನಿರ್ದೇಶಕರು | ಡೆಪ್ಯೂಟಿಕಮಾಂಡೆಂಟ್ ( ii ) to (iva) 
(10000 - 18150) 

ಹಾಗೂ ಕಮಾಂಡೆಂಟ್ ಜನರಲ್, ಗೃಹರಕ್ಷಕದಳ ಮತ್ತು 
ಜನರಲ್, ಗೃಹರಕ್ಷಕದಳ ಉಪ ನಿರ್ದೇಶಕರು , ನಾಗರಿಕ 
ಹಾಗೂ ನಿರ್ದೇಶಕರು , 
ನಾಗರಿಕರಕ್ಷಣೆ 

ಪೋಲೀಸ್ ಮಹಾ ನಿರ್ದೇಶಕರು | ( v) to (viii ) 
ಹಾಗೂ ಕಮಾಂಡೆಂಟ್ ಜನರಲ್ , 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, 

ನಾಗರಿಕರಕ್ಷಣೆ 
ಪ್ರಥಮ ದರ್ಜೆ ಪೊಲೀಸ್ ಮಹಾ 

ಡೆಪ್ಯೂಟಿ ಕಮಾಂಡೆಂಟ್ (ii)to ( iva ) 
ಸಹಾಯಕರು 

ನಿರ್ದೇಶಕರು, ಕಮಾಂಡೆಂಟ್ ಜನರಲ್ , ಗೃಹರಕ್ಷಕದಳ ಮತ್ತು 
( 7250 - 13350) ಜನರಲ್ ಗೃಹರಕ್ಷಕದಳ ಹಾಗೂ | ಉಪ ನಿರ್ದೇಶಕರು, ನಾಗರಿಕ 
ನಿರ್ದೇಶಕರು , ನಾಗರಿಕರಕ್ಷಣೆ ರಕ್ಷಣೆ 

ಪೊಲೀಸ್ ಮಹಾ ನಿರ್ದೇಶಕರು | (v)to (viii) 
ಹಾಗೂ ಕಮಾಂಡೆಂಟ್ ಜನರಲ್ , 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, 

ನಾಗರಿಕರಕ್ಷಣೆ 
ಶೀಘ್ರಲಿಪಿಗಾರರು ಪೊಲೀಸ್ ಮಹಾ ನಿರ್ದೇಶಕರು ಡೆಪ್ಯೂಟಿಕಮಾಂಡೆಂಟ್ ( ii) to (iva ) 
( 7250 - 13350) ಹಾಗೂ ಕಮಾಂಡೆಂಟ್ 

ಜನರಲ್, ಗೃಹರಕ್ಷಕದಳ ಮತ್ತು 
ಜನರಲ್, ಗೃಹರಕ್ಷಕದಳ ಮತ್ತು ಉಪ ನಿರ್ದೇಶಕರು, ನಾಗರಿಕ 
ನಿರ್ದೇಶಕರು, ನಾಗರಿಕರಕ್ಷಣೆ ರಕ್ಷಣೆ 

ಪೊಲೀಸ್ ಮಹಾ ನಿರ್ದೇಶಕರು | (v ) to (viii) 
ಹಾಗೂ ಕಮಾಂಡೆಂಟ್ ಜನರಲ್ , 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, 

ನಾಗರಿಕರಕ್ಷಣೆ 
ಚಾಲಕರು 

ಕಮಾಂಡೆಂಟ್, ಗೃಹರಕ್ಷಕ ದಳ ಕಮಾಂಡೆಂಟ್, ಗೃಹರಕ್ಷಕ ದಳ | (ii ) to ( vii) 
(ಜೀಪ್ ಅಥವಾ ವಾನ್ ) ಮತ್ತು ನಾಗರಿಕ ರಕ್ಷಣೆ, ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 

ಅಕಾಡೆಮಿ 
(6250 -12000 ) 


ಸರ್ಕಾರ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ. 


ಸರ್ಕಾರ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ 
ಸರ್ಕಾರ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು , 
ನಾಗರಿಕ ರಕ್ಷಣೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


೪೩೮೫ 


ವಿಶೇಷ ರಾಜ್ಯ ಪತ್ರಿಕೆ 

ಹುದ್ದೆಗಳ ವರ್ಗ 
( ವೇತನ) 


| ನೇಮಕ ಮಾಡಲು ಅಧಿಕಾರವುಳ್ಳ | 

ಪ್ರಾಧಿಕಾರಿ 


ಅಪೀಲು ಪ್ರಾಧಿಕಾರಿ 


ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ 
ಮತ್ತು ಅವರು ವಿಧಿಸಬಹದಾದ ದಂಡನೆಗಳು 

( 3) ಪ್ರಾಧಿಕಾರಿ ( 4) ದಂಡನೆಗಳು 


( 1 ) 


( 2 ) 


(5) 


ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ 
ಸರ್ಕಾರ 


III .ಕಮಾಂಡೆಂಟ್ ರ ಕಛೇರಿ, ಗೃಹ ರಕ್ಷಕದಳ ಮತ್ತು ನಾಗರೀಕ ರಕ್ಷಣೆ ಅಕಾಡೆಮಿ , ಬೆಂಗಳೂರು. 
ಬೋಧಕ 

ಪೊಲೀಸ್ ಮಹಾ ನಿರ್ದೇಶಕರು | ಕಮಾಂಡೆಂಟ್, ಗೃಹರಕ್ಷಕ ದಳ | (ii )to (iva) 
(10000 - 18150) ಹಾಗೂ ಕಮಾಂಡೆಂಟ್ ಮತ್ತು ನಾಗರಿಕ ರಕ್ಷಣೆ, 

ಜನರಲ್, ಗೃಹರಕ್ಷಕದಳ ಮತ್ತು ಅಕಾಡೆಮಿ 
ನಿರ್ದೇಶಕರು, ನಾಗರಿಕರಕ್ಷಣೆ 

ಪೊಲೀಸ್ ಮಹಾ ನಿರ್ದೇಶಕರು | ( v) to ( viii ) 
ಹಾಗೂ ಕಮಾಂಡೆಂಟ್ ಜನರಲ್ , 
ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು , 

ನಾರಿಕರಕ್ಷಣೆ 
ಮುಖ್ಯ ಅರ್ಮರರ್‌ ಕಮಾಂಡೆಂಟ್, ಗೃಹರಕ್ಷಕ ದಳ ಕಮಾಂಡೆಂಟ್ , ಗೃಹರಕ್ಷಕ ದಳ | (ii) to ( viii ) 
( 6250 - 12000) ಮತ್ತು ನಾಗರಿಕ ರಕ್ಷಣೆ, ಮತ್ತು ನಾಗರಿಕ ರಕ್ಷಣೆ , 
ಅಕಾಡೆಮಿ 

ಅಕಾಡೆಮಿ 


| (ii) to ( viii) 


ಸಹಾಯಕ ಅರ್ಮರರ್ | ಕಮಾಂಡೆಂಟ್ , ಗೃಹರಕ್ಷಕ ದಳ 
(5800 -10500 ) ಮತ್ತು ನಾಗರಿಕ ರಕ್ಷಣೆ, 

ಅಕಾಡೆಮಿ 


ಕಮಾಂಡೆಂಟ್ , ಗೃಹರಕ್ಷಕ ದಳ 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ 
ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ. 
ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ 
ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು , 
ನಾಗರಿಕ ರಕ್ಷಣೆ. 


| (ii) to ( viii ) 


ಸೈನಿಕರು 
(5800 - 10500) 


ಕಮಾಂಡೆಂಟ್, ಗೃಹರಕ್ಷಕ ದಳ | ಕಮಾಂಡೆಂಟ್ , ಗೃಹರಕ್ಷಕ ದಳ 
ಮತ್ತು ನಾಗರಿಕ ರಕ್ಷಣೆ, ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 

ಅಕಾಡೆಮಿ 


( ii ) to (viii ) 


ಅಗ್ನಿಶಾಮಕ ಎಂಜಿನ್ 
ಚಾಲಕ 
( 5800 - 10500) 


ಕಮಾಂಡೆಂಟ್, ಗೃಹರಕ್ಷಕ ದಳ | ಕಮಾಂಡೆಂಟ್ , ಗೃಹರಕ್ಷಕ ದಳ | 
ಮತ್ತು ನಾಗರಿಕ ರಕ್ಷಣೆ, ಮತ್ತು ನಾಗರಿಕ ರಕ್ಷಣೆ , 
ಅಕಾಡೆಮಿ 

ಅಕಾಡೆಮಿ 


| ( ii) to ( viii ) 


ಚಾಲಕ 

ಕಮಾಂಡೆಂಟ್ , ಗೃಹರಕ್ಷಕ ದಳ 
(ಜೀಪ್ ಅಥವಾ ವ್ಯಾನ್) ಮತ್ತು ನಾಗರಿಕ ರಕ್ಷಣೆ, 
( 6250 -12000 ) 

ಅಕಾಡೆಮಿ 


ಕಮಾಂಡೆಂಟ್ , ಗೃಹರಕ್ಷಕ ದಳ 
ಮತ್ತು ನಾಗರಿಕ ರಕ್ಷಣೆ, 
ಅಕಾಡೆಮಿ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ. 


(ii to (iva ) 


IV . ಕಮಾಂಡೆಂಟ್ರ ಕಛೇರಿ, ಜಿಲ್ಲೆಗಳ ಗೃಹ ರಕ್ಷಕ ದಳ 
ಅಧೀಕ್ಷಕರು 

ಪೊಲೀಸ್ ಮಹಾ ನಿರ್ದೇಶಕರು ಡೆಪ್ಯೂಟಿ ಕಮಾಂಡೆಂಟ್ 
(10000 - 18150 ಹಾಗೂ ಕಮಾಂಡೆಂಟ್ | ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್ ಗೃಹರಕ್ಷಕದಳ ಮತ್ತು ಉಪ ನಿರ್ದೇಶಕರು , ನಾಗರಿಕ 
ನಿರ್ದೇಶಕರು, ನಾಗರಿಕರಕ್ಷಣೆ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ 


ರಕ್ಷಣೆ 


ಸರ್ಕಾರ 


ಪ್ರಥಮ ದರ್ಜೆ 
ಸಹಾಯಕರು 
( 7275 - 13350) 


ಪೊಲೀಸ್ ಮಹಾ ನಿರ್ದೇಶಕರು | (v)to (viii) 
ಹಾಗೂ ಕಮಾಂಡೆಂಟ್ ಜನರಲ್, 
ಗೃಹರಕ್ಷಕದಳ ಮತ್ತು 

ನಿರ್ದೇಶಕರು, ನಾಗರಿಕರಕ್ಷಣೆ 
ಪೋಲೀಸ್ ಮಹಾ ನಿರ್ದೇಶಕರು | ಜಿಲ್ಲಾ ಕಮಾಂಡೆಂಟ್ 

( ii) to ( iii) 
ಹಾಗೂ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು , ನಾಗರಿಕರಕ್ಷಣೆ 

ಡೆಪ್ಯೂಟಿ ಕಮಾಂಡೆಂಟ್ | (iiia ) to (iva ) 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 


| ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 
ರಕ್ಷಣೆ 
| ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು , 
ನಾಗರಿಕ ರಕ್ಷಣೆ 


ರಕ್ಷಣೆ 


೪೩೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 
ಅಪೀಲು ಪ್ರಾಧಿಕಾರಿ 


ಸರ್ಕಾರ 


ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು, ನಾಗರಿಕ 
ರಕ್ಷಣೆ 
ಎಡಿಶನಲ್ ಕಮಾಂಡೆಂಟ್ 
ಜನರಲ್ , ಗೃಹರಕ್ಷಕದಳ ಮತ್ತು 
ಅಪರ ನಿರ್ದೇಶಕರು , ನಾಗರಿಕ 


ರಕ್ಷಣೆ 


ಹುದ್ದೆಗಳ ವರ್ಗ ನೇಮಕ ಮಾಡಲು ಅಧಿಕಾರವುಳ್ಳ | ದಂಡನೆಗಳನ್ನು ವಿಧಿಸಲು ಅಧಿಕಾರವುಳ್ಳ ಪ್ರಾಧಿಕಾರಿ 
( ವೇತನ ) ಪ್ರಾಧಿಕಾರಿ 

ಮತ್ತು ಅವರು ವಿಧಿಸಬಹದಾದ ದಂಡನೆಗಳು 
(1) | (2) 

( 3) ಪ್ರಾಧಿಕಾರಿ ( 4) ದಂಡನೆಗಳು 
ಪೋಲೀಸ್ ಮಹಾ ನಿರ್ದೇಶಕರು | (v) to (viii) 
ಹಾಗೂ ಕಮಾಂಡೆಂಟ್ ಜನರಲ್ , 
ಗೃಹರಕ್ಷಕ ದಳ ಮತ್ತು 
ನಿರ್ದೇಶಕರು , 

ನಾಗರಿಕರಕ್ಷಣೆ 
ದ್ವಿತಿಯ ದರ್ಜೆ ಡೆಪ್ಯೂಟಿ ಕಮಾಂಡೆಂಟ್ ಜಿಲ್ಲಾ ಕಮಾಂಡೆಂಟ್ 

(ii) to ( iii) 
ಸಹಾಯಕರು ಮತ್ತು ಜನರಲ್, ಗೃಹರಕ್ಷಕದಳ ಮತ್ತು 
ಬೆರಳಚ್ಚುಗಾರರು | ಉಪ ನಿರ್ದೇಶಕರು, ನಾಗರಿಕ 
(5800 - 10500 ) ರಕ್ಷಣೆ 

ಡೆಪ್ಯೂಟಿ ಕಮಾಂಡೆಂಟ್ 

(iiia) to ( viii ) 
ಜನರಲ್ , ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 

ರಕ್ಷಣೆ 
ಬೋಧಕ ಪೊಲೀಸ್ ಮಹಾ ನಿರ್ದೇಶಕರು ಡೆಪ್ಯೂಟಿ ಕಮಾಂಡೆಂಟ್ 

( iiia )to (viii ) 
(10000 - 18150 ) ಹಾಗೂ ಕಮಾಂಡೆಂಟ್ ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್, ಗೃಹರಕ್ಷಕದಳ ಮತ್ತು ಉಪ ನಿರ್ದೇಶಕರು, ನಾಗರಿಕ 
ನಿರ್ದೇಶಕರು , ನಾಗರಿಕರಕ್ಷಣೆ ರಕ್ಷಣೆ 

ಪೊಲೀಸ್ ಮಹಾ ನಿರ್ದೇಶಕರು | (v) to ( viii) 
ಹಾಗೂ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 
ನಿರ್ದೇಶಕರು, 

ನಾಗರಿಕರಕ್ಷಣೆ 
ಸಹಾಯಕ ಬೊಧಕರು ಡೆಪ್ಯೂಟಿ ಕಮಾಂಡೆಂಟ್ ಜಿಲ್ಲಾ ಕಮಾಂಡೆಂಟ್ 

(ii) to ( iii) 
(6250 - 12000) 

ಜನರಲ್ , ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು , ನಾಗರಿಕ 
ರಕ್ಷಣೆ 
ಡೆಪ್ಯೂಟಿ ಕಮಾಂಡೆಂಟ್ 

(iiia ) to (viii ) 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 

ರಕ್ಷಣೆ 
ಚಾಲಕರು ಕಮಾಂಡೆಂಟ್, ಗೃಹರಕ್ಷಕ ದಳ | ಜಿಲ್ಲಾ ಕಮಾಂಡೆಂಟ್ 

( ii ) to ( iii) 
(ಜೀಪ್ ಅಥವಾ 

ಮತ್ತು ನಾಗರಿಕ ರಕ್ಷಣೆ, 
ವ್ಯಾನು) 

ಅಕಾಡೆಮಿ 
( 6250 - 12000 ) 

ಡೆಪ್ಯೂಟಿ ಕಮಾಂಡೆಂಟ್ | (iiia ) to ( viii ) 
ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು , ನಾಗರಿಕ 


ಸರ್ಕಾರ 


+ 


ಡೆಪ್ಯೂಟಿ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಉಪ ನಿರ್ದೇಶಕರು , 
ನಾಗರಿಕ ರಕ್ಷಣೆ 
ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ 
| ಡೆಪ್ಯೂಟಿಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಉಪ ನಿರ್ದೇಶಕರು, 
ನಾಗರಿಕ ರಕ್ಷಣೆ 


ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ 
ಮತ್ತು ಅಪರ ನಿರ್ದೇಶಕರು, 
ನಾಗರಿಕ ರಕ್ಷಣೆ.. 


3. ಅನುಸೂಚಿ- III ರ ತಿದ್ದುಪಡಿ - ಸದರಿ ನಿಯಮಗಳ ಅನುಸೂಚಿ-III ರಲ್ಲಿ “ ಗೃಹರಕ್ಷಕ ದಳ ಮತ್ತು ನಾಗರಿಕ ರಕ್ಷಣಾ ಇಲಾಖೆ” ಶೀರ್ಷಿಕೆ ಅಡಿಯಲ್ಲಿನ 
ನಮೂದಗಳ ಬದಲಾಗಿ ಈ ಮುಂದಿನವುಗಳನ್ನು ಸೇರಿಸತಕ್ಕದ್ದು , ಎಂದರೆ: 
|, ಕಮಾಂಡೆಂಟ್ ಜನರಲ್ ರ ಕಛೇರಿ ಗೃಹ ರಕ್ಷಕ ದಳ ಮತ್ತು ಪದ ನಿಮಿತ್ತ ನಿರ್ದೇಶಕರು, ನಾಗರೀಕ ರಕ್ಷಣೆ ಇವರ ಕಛೇರಿ, ಬೆಂಗಳೂರು (ಗ್ರೂಪ್- ಡಿ 

ವೃಂದಕ್ಕೆ ) 
ದಲಾಯತರು ಸೇರಿದಂತೆ ಡೆಪ್ಯೂಟಿಕಮಾಂಡೆಂಟ್ ಡೆಪ್ಯೂಟಿಕಮಾಂಡೆಂಟ್ 

(i) to ( viii ) ಎಡಿಶನಲ್ ಕಮಾಂಡೆಂಟ್ 
ಎಲ್ಲಾ IVನೇ ದರ್ಜೆ ಜನರಲ್, ಗೃಹರಕ್ಷಕ ದಳ ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್ , ಗೃಹರಕ್ಷಕದಳ ಮತ್ತು 
ಹುದ್ದೆಗಳು (4800 - 7275 ) ಮತ್ತು ಉಪ ನಿರ್ದೇಶಕರು, | ಉಪ ನಿರ್ದೇಶಕರು, ನಾಗರಿಕ 

ಅಪರ ನಿರ್ದೇಶಕರು , ನಾಗರಿಕ 
ನಾಗರಿಕ ರಕ್ಷಣೆ 

ರಕ್ಷಣೆ 


ರಕ್ಷಣೆ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೨೦ , ೨೦೧೩ 


೪೩೮೭ 


II. ಕಮಾಂಡೆಂಟ್ ರ ಕಛೇರಿ, ಗೃಹ ರಕ್ಷಕದಳ ಮತ್ತು ನಾಗರೀಕ ರಕ್ಷಣೆ ಅಕಾಡೆಮಿ , ಬೆಂಗಳೂರು. 
ಜವಾನರು , ಕಾವಲುಗಾರರು, ಕಮಾಂಡೆಂಟ್, ಗೃಹರಕ್ಷಕ ಕಮಾಂಡೆಂಟ್, ಗೃಹರಕ್ಷಕ ದಳ | (i) to (vi) ಎಡಿಶನಲ್ ಕಮಾಂಡೆಂಟ್ 
ಮೋಟಾರು ಕ್ಲೀನರುಗಳು ದಳ ಮತ್ತು ನಾಗರಿಕ ರಕ್ಷಣೆ, ಮತ್ತು ನಾಗರಿಕ ರಕ್ಷಣೆ , 

ಜನರಲ್ , ಗೃಹರಕ್ಷಕದಳ ಮತ್ತು 
ಸೇರಿದಂತೆ ಎಲ್ಲಾ IVನೇ ಅಕಾಡೆಮಿ 

ಅಕಾಡೆಮಿ 

ಅಪರ ನಿರ್ದೇಶಕರು, ನಾಗರಿಕ 
ದರ್ಜೆ ಹುದ್ದೆಗಳು 

ರಕ್ಷಣೆ 
( 4800 - 7275) 
III. ಸಮಾದೇಷ್ಟಕ(ಕಮಾಂಡೆಂಟ್ )ರ ಕಛೇರಿ ಗೃಹ ರಕ್ಷಕ ದಳ ಮತ್ತು ನಾಗರೀಕ ರಕ್ಷಣೆ, ಕಮಾಂಡೆಂಟ್ರ ಕಛೇರಿ, ಜಿಲ್ಲೆಗಳ ಗೃಹ ರಕ್ಷಕ ದಳ 
ದಲಾಯತ್, ಕಾವಲುಗಾರರು, ಡೆಪ್ಯೂಟಿಕಮಾಂಡೆಂಟ್ ಜಿಲ್ಲಾ ಸಮಾದೇಷ್ಟಕರು ( ii ) to ( iii ) ಡೆಪ್ಯೂಟಿಕಮಾಂಡೆಂಟ್ 
ಸೇರಿದಂತೆ ಎಲ್ಲಾ IVನೇ ಜನರಲ್, ಗೃಹರಕ್ಷಕದಳ ಕಮಾಂಡೆಂಟ್ 

ಜನರಲ್ , ಗೃಹರಕ್ಷಕದಳ ಮತ್ತು 
ದರ್ಜೆ ಹುದ್ದೆಗಳು ಮತ್ತು ಉಪ ನಿರ್ದೇಶಕರು, 

ಉಪ ನಿರ್ದೇಶಕರು , ನಾಗರಿಕ 
( 4800 - 7275) ನಾಗರಿಕ ರಕ್ಷಣೆ 

ರಕ್ಷಣೆ 
ಡೆಪ್ಯೂಟಿ ಕಮಾಂಡೆಂಟ್ ( iiia ) to (viii ) ಎಡಿಶನಲ್ ಕಮಾಂಡೆಂಟ್ 
ಜನರಲ್, ಗೃಹರಕ್ಷಕದಳ ಮತ್ತು 

ಜನರಲ್, ಗೃಹರಕ್ಷಕದಳ ಮತ್ತು 
ಉಪ ನಿರ್ದೇಶಕರು, ನಾಗರಿಕ 

ಅಪರ ನಿರ್ದೇಶಕರು, ನಾಗರಿಕ 


ರಕ್ಷಣೆ 


ರಕ್ಷಣೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ || ಮಂಗಳ ಜಿ. ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 

( ಸೇವಾ ನಿಯಮಗಳು - 1). 


PERSONNEL AND ADMINISTRATIVE REFORMS SECRETARIAT 


NOTIFICATION 


No.DPAR 41 SDB 2011 , Bangalore , Dated: 06. 06. 2013 


Whereas the draft of the following rules further to amend the Karnataka Civil Services (Classification , Control and 
Appeal) Rules, 1957 , was published as required by clause (a), sub - section (2) of section 3 of the Karnataka State Civil 
Services Act, 1978 (Karnataka Act 14 of 1990 ) in Notification No .DPAR 41 SDE 2011 , Dated : 18 . 02 . 2013 , in part 
IVA (P .R .No ,496 )of the Karnataka Gazette dated :19 .02 .2013 inviting objections and suggestions from all persons likely to be 
affected thereby within fifteen days from the date of its publication in the Official Gazette . 


Whereas, the said Gazette was made available to the public on 19 .02 . 2013. 


And whereas , no objections, and suggestions have been received in this behalf by the state Government. 


Now , therefore, in exercise of the powers conferred by sub - section ( l)of section 3 read with section 8 of the 
Karnataka State Civil Services Act, 1978 (Karnataka Act 14 of 1990 ) the Government of Karnataka hereby makes the 
following rules, namely: 


RULES 


1 . Title and Commencement: - ( 1 ) These rules may be called the Karnataka Civil Services (Classification , Control 


and Appeal) (Amendment) Rules, 2013 . 


(2 ) They shall come into force from the date of their publication in the OfficialGazette. 


2 . Amendment of Schedule II :- In the Karnataka State Civil Services (Classification , Control and Appeal) Rules , 
1957 , (hereinafter referred to as the said rules), In Schedule II, for the heading “HOME GUARDS AND CIVIL DEFENCE 
DEPARTMENT” and entries relating thereunder, the following shall be substituted , namely : 


೪೩೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೦ , ೨೦೧೩ 
“HOME GUARDS AND CIVIL DEFENCE DEPARTMENT” 


ವಿಶೇಷ ರಾಜ್ಯ ಪತ್ರಿಕೆ 


( 2 ) 


(5 ) 


Authority empowered to impose 
Class of Posts Authority empowered to 

penalties and penalties which he may Appellate Authority 
(Scale , Group ) appoint 

impose 
( 1 ) 

( 3 ) Authority (4 ) Penalties 
I. Home Guards - Office of the Commandant General Home Guards and Ex -Officio Director of Civil Defence , 
Bangalore 
Superintendent Director General of Police Deputy Commandant (ii to ( iva ) Additional Commandant 
(10000 - 18150 ) and Commandant General General Home Guards 

General HomeGuards 
HomeGuards and Director, and Deputy Director, 

and Additional Director, 
Civil Defence Civil Defence 

Civil Defence . 


(v ) to (viii ) 


Government 


Director General of 
Police and Commandant 
General Home Guards 
and Director, Civil 
Defence 


(ii) to (iva ) 


First Division 
Assistants 
( 7250 - 13350 ) 


Director General of Police 
and Commandant General 
Home Guards and Director , 
Civil Defence 


Deputy Commandant 
General Home Guards 
and Deputy Director , 
Civil Defence 


Additional Commandant 
GeneralHome Guards 
and Additional Director , 
Civil Defence. 


(v ) to (viii) 


Government 


Director General of 
Police and Commandant 
General Home Guards 
and Director, Civil 
Defence 


( ii ) to (iva ) 


Stenographers 
(7250 - 13350) 


Director General of Police 
and Commandant General 
Home Guards and Director , 
Civil Defence 


Additional Commandant 
General Home Guards 
and Additional Director , 
Civil Defence . 


Deputy Commandant 
General Home Guards 
and Deputy Director, 
Civil Defence 
Director General of 
Police and Commandant 
General Home Guards 
and Director, Civil 
Defence 


(v ) to (viii) 


Government 


(ii ) to (viii ) 


Second Division 
Assistant 
(5800 - 10500 ) 


Deputy Commandant 
General Home Guards and 
Deputy Director, Civil 
Defence 


Deputy Commandant 
General HomeGuards 
and Deputy Director , 
Civil Defence 


Additional Commandant 
General HomeGuards 
and Additional Director , 
Civil Defence. 


(ii) to (viii) 


Typist 
(5800 - 10500 ) 


Deputy Commandant 
General Home Guards and 
Deputy Director, Civil 
Defence 


Deputy Commandant 
General Home Guards 
and Deputy Director, 
Civil Defence 


Additional Commandant 
General Home Guards 
and Additional Director, 
Civil Defence. 


II. CIVIL DEFENCE 


(ii ) to (iva ) 


Instructor 
(Communication ) 
(10000 - 18150 ) 


Director General of Police 
and Commandant General 
Home Guards and Director , 
Civil Defence 


Deputy Commandant 
General HomeGuards 
and Deputy Director, 
Civil Defence 


Additional Commandant 
General HomeGuards 
and Additional Director , 
Civil Defence. 


(v) to ( viii ) 


Government 


Director General of 
Police and Commandant 
General Home Guards 
and Director , Civil 
Defence 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೨೦ , ೨೦೧೩ 


9205 


Class of Posts 
(Scale, Group ) 


Authority empowered to 

appoint 


Authority empowered to impose 
penalties and penalties which he may 

impose 


Appellate Authority 


( 1 ) 


( 2 ) 


( 3 ) Authority 


( 4 ) Penalties 


(5 ) 


( ii) to (iva ) 


First Division 
Assistants 
(7250 - 13350 ) 


Director General of Police 
and Commandant General 
Home Guards and Director , 
Civil Defence 


Deputy Commandant 
General Home Guards 
and Deputy Director, 
Civil Defence 


Additional Commandant 
General Home Guards 
and Additional Director , 
Civil Defence. 


(v) to ( viii) 


Government 


Director General of 
Police and Commandant 
General Home Guards 
and Director, Civil 
Defence 


( ii ) to (iva ) 


Stenographers 
(7250 - 13350) 


Director General of Police 
and Commandant General 
HomeGuards and Director, 
Civil Defence 


Deputy Commandant 
GeneralHome Guards 
and Deputy Director, 
Civil Defence 


Additional Commandant 
General Home Guards 
and Additional Director, 
Civil Defence . 


(v ) to (viii ) 


Government 


Director General of 
Police and Commandant 
General Home Guards 
and Director , Civil 
Defence 


( ii ) to (Viii ) 


Drivers ( Jeep & Van ) 
(6250 - 12000 ) 


Commandant, Home 
Guards & Civil Defence 
Academy 


Commandant, Home 
Guards & Civil Defence 
Academy 


Additional Commandant 
General HomeGuards 
and Additional Director, 
Civil Defence. 


III .OFFICE OF THE COMMANDANT HOME GUARDS AND CIVIL DEFENCE ACADEMY, BANGALORE 


( ii ) to ( iva) 


Instructor 
(10000 - 18150 , C ) 


Additional Commandant 
General Home Guards 
and Additional Director, 
Civil Defence. 


Director General of Police Commandant, Home 
and Commandant General Guards& Civil Defence 
Home Guards and Director, Academy 
Civil Defence 

Director General of 
Police and Commandant 
General Home Guards 
and Director , Civil 
Defence 


(v) to ( viii) 


Government 


(ii) to (viii) 


Chief Armourer 
(6250 - 12000 , C ) 


Commandant, 
Guards & Civil 
Academy 


Home 
Defence 


Commandant, Home 
Guards& Civil Defence 
Academy 


| Additional Commandant 
General Home Guards 
and Additional Director , 
Civil Defence . 


(ii) to (viii ) 


Assistant 
Armourer 
(5800 - 10500 , C ) 


Commandant, 
Guards & Civil 
Academy 


Home Commandant, Home 
Defence Guards& Civil Defence 

Academy 


Additional Commandant 
General HomeGuards 
and Additional Director , 
Civil Defence . 


(ii) to (viii) 


Sainiks 
(5800 -10500 , C ) 


Commandant, 
Guards & Civil 
Academy 


Home | Commandant, Home 
Defence Guards& Civil Defence 

Academy 


Additional Commandant 
General Home Guards 
and Additional Director , 
Civil Defence . 


( ii ) to (viii ) 


Fire Engine Driver 
(5800 - 10500 , C ) 


Commandant, 
Guards & Civil 
Academy 


Home Commandant, Home 
Defence Guards & Civil Defence 

Academy 


Additional Commandant 
General Home Guards 
and Additional Director , 
Civil Defence. 


$ 250 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


Class of Posts 
(Scale, Group ) 


Authority empowered to 

appoint 


Authority empowered to impose 
penalties and penalties which he may 

impose 


Appellate Authority 


( 1 ) 


(2 ) 


( 4 ) Penalties 


(5 ) 


Driver 
(Jeep or Van ) 


(ii) to (viii) 


Commandant, 
Guards & Civil 
Academy 


(3 ) Authority 
Home | Commandant, Home 
Defence Guards & Civil Defence 

Academy 


Additional Commandant 
General HomeGuards 
and Additional Director , 
Civil Defence . 


IV .OFFICE OF THE COMMANDANT HOME GUARDS OF DISTRICTS 


( ii to (iva ) 


Superintendent 
(10000 - 18150) 


Director General of Police 
and Commandant General 
Home Guards and Director, 
Civil Defence 


Deputy Commandant 
General Home Guards 
and Deputy Director , 
Civil Defence 


Additional Commandant 
General Home Guards 
and Additional Director , 
Civil Defence. 


(v ) to (viii) 


Government 


Director General of 
Police and Commandant 
General Home Guards 
and Director, Civil 
Defence 


District Commandant 


( ii ) to (iii) 


First Division 
Assistants 
(7250 - 13350) 


Director General of Police 
and Commandant General 
Home Guards and Director , 
Civil Defence 


Deputy Commandant 
General Home Guards 
and Deputy Director , 
Civil Defence 


(iiia ) to (iva ) 


Deputy Commandant 
General HomeGuards 
and Deputy Director, 
Civil Defence 


Additional Commandant 
General Home Guards 
and Additional Director, 
Civil Defence . 


(v ) to (viii ) 


Government 


Director General of 
Police and Commandant 
General Home Guards 
and Director, Civil 
Defence 


District Commandant 


(ii) to (iii) 


SDA & Typists 
(5800 - 10500) 


Deputy Commandant 
General HomeGuards and 
Deputy Director, Civil 
Defence 


Deputy Commandant 
General Home Guards 
and Deputy Director , 
Civil Defence 


iiia) to (viii) 


Deputy Commandant 
General Home Guards 
and Deputy Director, 
Civil Defence 


Additional Commandant 
General Home Guards 
and Additional Director , 
Civil Defence. 


(iiia ) to (viii) 


Instructor 
(10000 - 18150 ) 


Director General of Police 
and Commandant General 
Home Guards and Director, 
Civil Defence 


Deputy Commandant 
GeneralHome Guards 
and Deputy Director, 
Civil Defence 


Additional Commandant 
General Home Guards 
and AdditionalDirector , 
Civil Defence. 


(v) to (viii) 


Government 


Director General of 
Police and Commandant 
General Home Guards 
and Director , Civil 
Defence 


District Commandant 


( ii ) to ( iii) 


Assistant 
Instructors 
(6250 - 12000 ) 


Deputy Commandant 
General HomeGuards and 
Deputy Director, Civil 
Defence 


Deputy Commandant 
General Home Guards 
and Deputy Director , 
Civil Defence 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೨೦ , ೨೦೧೩ 


$ 250 


Class of Posts 
(Scale, Group ) 


Authority empowered to 

appoint 


Authority empowered to impose 
penalties and penalties which he may 

impose 


Appellate Authority 


( 1 ) 


( 2 ) 


( 3 ) Authority 


( 4 ) Penalties 


(5 ) 


( iiia ) to (viii ) 


Deputy Commandant 
General Home Guards 
and Deputy Director, 
Civil Defence 


Additional Commandant 
General Home Guards 
and Additional Director , 
Civil Defence . 


District Commandant 


(ii) to (iii) 


Drivers /jeep or 
Van ) 
(6250 - 12000 , C ) 


| Deputy Commandant 
General Home Guards and 
Deputy Director , Civil 
Defence 


Deputy Commandant 
GeneralHome Guards 
and Deputy Director , 
Civil Defence 


( iiia ) to (viii) 


Deputy Commandant 
General HomeGuards 
and Deputy Director, 
Civil Defence 


| Additional Commandant 
General Home Guards 
and Additional Director , 
Civil Defence . 


3 . Amendment of Schedule III. – In Schedule III , of the said rules for the heading “HOME GUARDS 
AND CIVIL DEFENCE DEPARTMENT” and entries relating thereunder the following shall be substituted , 
namely : 


I. OFFICE OF THE COMMANDANT GENERAL , HOME GUARDS AND EX - OFFICIO DIRECTOR OF CIVIL DEFENCE , 
BANGALORE . (for Group D Cadre) 


(i) to (viii) 


All Class IV posts 
including Dalayats 
(4800 - 7275 ) 


| Deputy Commandant 
General HomeGuards and 
Deputy Director, Civil 
Defence 


Deputy Commandant 
General HomeGuards 
and Deputy Director, 
Civil Defence 


Additional Commandant 
General HomeGuards 
and Additional Director , 
Civil Defence . 


II. OFFICE OF THE COMMANDANT HOME GUARDS AND CIVIL DEFENCE ACADEMY, BANGALORE 


(i) to (Viii) 


All Class IV posts 
including peons, 
Watchman , Motor 
Cleaners 
(4800 -7275 , D ) 


Commandant Home Guards Commandant Home 
and Civil Defence Academy | Guards and Civil 

Defence Academy 


Additional Commandant 
General Home Guards 
and Additional Director , 
Civil Defence. 


ers 


III. OFFICE OF THE COMMANDANT HOME GUARDS OF DISTRICTS 


District Commandant 


( ii ) to ( iii) 


All Class IV posts 
including 
Dalayaths , 
Watchman 


Deputy Commandant 
General HomeGuards and 
Deputy Director, Civil 
Defence 


Deputy Commandant 
General Home Guards 
and Deputy Director, 
Civil Defence 


( iiia ) to (viii ) 


Deputy Commandant 
General HomeGuards 
and Deputy Director, 
Civil Defence 


Additional Commandant 
General Home Guards 
and Additional Director, 
Civil Defence . 


By Order and in the name of the Governor of Karnataka 


Dr. Mangala G . S . 

Under Secretary to Government 
Department of Personnel and Administrative Reforms 

(Service Rules - 1) 


೪೩೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಜೂನ್ ೧೦ , ೨೦೧೩ (ಜೇಷ್ಠ ೨೦ , ಶಕ ವರ್ಷ ೧೯೩೫ ) ನಂ . ೮೨೩ 
Bangalore , Monday , June 10 , 2013 ( Jyeishta 20 , Shaka Varsha 1935 ) No . 823 


ಭಾಗ - I 
Part - I 


ಕರ್ನಾಟಕ ಸರ್ಕಾರದ ನಡವಳಿಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ವಿಷಯ : 


ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಸಮೂಹ ಎ ಮತ್ತು ಬಿ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಸಮತಳ ಮೀಸಲಾತಿಯನ್ನು 
ಕಾರ್ಯಗತಗೊಳಿಸುವಾಗ ಅಂಗವಿಕಲರಿಗೆ ಪರಿಗಣಿಸಬೇಕಾದ ರೋಸ್ಟರ್ ಬಿಂದುಗಳ ಬಗ್ಗೆ ಸ್ಪಷ್ಟಿಕರಣ. 


ಓ 


ಓ 


ಓದಲಾಗಿದೆ: 


ದಿನಾಂಕ 20 - 06 - 1995ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 8 ಸೆಹಿಮ 95 . 


ದಿನಾಂಕ 22 -11 - 2002ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 97 ಸೆನೆನಿ 2002 . 
ದಿನಾಂಕ 3 - 9 - 2005ರ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 50 ಎಸ್ ಆರ್ ಆರ್ 2000 . 
ದಿನಾಂಕ 5 - 9 - 2005ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 107 ಸೆನೆನಿ 2005. 
ದಿನಾಂಕ 4 - 1 - 2008ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 53 ಸೆನೆನಿ 2007. 


ದಿನಾಂಕ: 1 - 8 - 2009ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 128 ಸೆನೆನಿ 2006. 


ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಆಯುಕ್ತರು, ಕರ್ನಾಟಕ ಇವರ ಪತ್ರ ಸಂಖ್ಯೆ: ಅ೦. ಅ. ನಿ / ವಿ . ಚೇ - ಹು . ಗು /2011 - 12 / 145. 

ದಿನಾಂಕ 23 - 02 - 2012. 
ಪ್ರಸ್ತಾವನೆ: 

ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ 20 - 6 -1995ರ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸರ್ಕಾರಿ ಸೇವೆಗಳಲ್ಲಿ ನೇರ ನೇಮಕಾತಿಯಲ್ಲಿ ಭಾರತ 
ಸಂವಿಧಾನದ ಅನುಚ್ಛೇದ 16( 4) ರನ್ವಯ ಅಳವಡಿಸಿಕೊಳ್ಳಬೇಕಾದ ಮೀಸಲಾತಿ ಪ್ರಮಾಣ ಮತ್ತು ಅದಕ್ಕಾಗಿ ಅನುಸರಿಸಬೇಕಾದ ರೋಸ್ಪರನ್ನು 
ನಿಗದಿಪಡಿಸಲಾಗಿದೆ. 

ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ದಿನಾಂಕ 22 -11 - 2002ರ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಗ್ರೂಪ್- ಸಿ ಮತ್ತು ಗ್ರೂಪ್- ಡಿ 
ಹುದ್ದೆಗಳಿಗೆ ಮಾಡುವ ನೇರನೇಮಕಾತಿಯಲ್ಲಿ ಅಂಗವಿಕಲರಿಗೆ ಕಲ್ಪಿಸಿರುವ ಸಮತಳ ಮೀಸಲಾತಿಯೂ ಒಳಗೊಂಡಂತೆ ಇತರ ಸಮತಳ ಮೀಸಲಾತಿಗಳನ್ನು 
ಕಾರ್ಯಗತಗೊಳಿಸುವ ಉದ್ದೇಶಕ್ಕಾಗಿ ಸಾಮಾನ್ಯ ಅರ್ಹತೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರತಿ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕವಾಗಿ 
ಲಭ್ಯವಾಗುವ 20 ರಿಕ್ತ ಸ್ಥಾನಗಳ ಸಮೂಹದಲ್ಲಿ ರೋಸ್ಟರ್ ಬಿಂದುಗಳನ್ನು ನಿಗದಿಪಡಿಸಲಾಗಿದೆ. 

ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ದಿನಾಂಕ 3 - 9 - 2005ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿ, 
1977ರ ನಿಯಮ 9( 1A) ಗೆ ತಿದ್ದುಪಡಿ ಮಾಡಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಗ್ರೂಪ್ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ಮಾಡುವ 
ನೇರನೇಮಕಾತಿಯಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶೇ .3ರಷ್ಟು ಸಮತಳ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. 

ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ದಿನಾಂಕ 5-9 - 2005ರ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ 
ಸಮೂಹ- ಎ ಮತ್ತು ಬಿ ಹುದ್ದೆಗಳಿಗೆ ಮಾಡುವ ನೇರನೇಮಕಾತಿಯಲ್ಲಿ ಅಂಗವಿಕಲರಿಗೆ ಕಲ್ಪಿಸಿರುವ ಶೇಕಡಾ 3ರಷ್ಟು ಸಮತಳ ಮೀಸಲಾತಿಯನ್ನು 
ಜಾರಿಗೊಳಿಸಲು ಸೂಚನೆಗಳನ್ನು ನೀಡಲಾಗಿದೆ . ಈ ಆದೇಶದನ್ವಯ ಸಾಮಾನ್ಯ ಅರ್ಹತೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರತಿ ಹಿಂದುಳಿದ 
ವರ್ಗಗಳಿಗೆ ಪ್ರತ್ಯೇಕವಾಗಿ ಲಭ್ಯವಾಗುವ ರಿಕ್ತ ಸ್ಥಾನಗಳ ಸಮೂಹದಲ್ಲಿ ಪ್ರತಿ ನೂರರ ಒಂದು ಗುಂಪಿನಲ್ಲಿ 19 , 59 ಮತ್ತು 99ನೇ ರೋಸ್ಟರ್ ಬಿಂದುಗಳನ್ನು 
ಅಂಗವಿಕಲ ಅಭ್ಯರ್ಥಿಗಳಿಗಾಗಿ ಮೀಸಲಿರಿಸತಕ್ಕದ್ದೆಂದು ಮತ್ತು ಈ ಮೂರು ಬಿಂದುಗಳಲ್ಲಿ 19ನೇ ಬಿಂದುವನ್ನು ದೃಷ್ಟಿ ಮಾಂದ್ಯರಿಗೆ, 59ನೇ ಬಿಂದುವನ್ನು 
ಶ್ರವಣ ದೋಷವುಳ್ಳವರಿಗೆ ಮತ್ತು 99ನೇ ಬಿಂದುವನ್ನು ಚಲನವಲನ ವೈಕಲ್ಯ ಇರುವ ಅಭ್ಯರ್ಥಿಗಳಿಗೆ ಮೀಸಲಿರಿಸತಕ್ಕದ್ದೆಂದು ಆದೇಶಿಸಲಾಗಿದೆ. 

ಕ್ರಮ ಸಂಖ್ಯೆ (5) ಮತ್ತು (6)ರಲ್ಲಿ ಓದಲಾದ ದಿನಾಂಕ 4 -1- 2008ರ ಹಾಗೂ ದಿನಾಂಕ:1-8 -2009ರ ಸರ್ಕಾರಿ ಆದೇಶಗಳಲ್ಲಿ, ಸಮತಳ 
ಮೀಸಲಾತಿ ಕಾರ್ಯಗತಗೊಳಿಸಲು ನಿಗದಿಪಡಿಸಲಾಗಿದ್ದ 20 ರಿಕ್ತ ಸ್ಥಾನಗಳ ಸಮೂಹದಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಲಾಗಿದ್ದ ರೋಸ್ಟರಿನ 19ನೇ 
ಬಿಂದುವನ್ನು ಸಮೂಹ- ಸಿ ಮತ್ತು ಡಿ ಹುದ್ದೆಗಳಿಗೆ ಅನ್ವಯವಾಗುವಂತೆ ಮಾತ್ರ 4ನೇ ಬಿಂದುವಿಗೆ ಸ್ಥಳಾಂತರಿಸಲಾಗಿದೆ. 

ಕ್ರಮ ಸಂಖ್ಯೆ (7) ರಲ್ಲಿ ಓದಲಾದ ದಿನಾಂಕ 23-02- 2012ರ ಪತ್ರದಲ್ಲಿ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಆಯುಕ್ತರು, ಕರ್ನಾಟಕ ಇವರು ದಿನಾಂಕ 
4 -1- 2008ರ ಸರ್ಕಾರಿ ಆದೇಶದಲ್ಲಿ, ಸಮತಳ ಮೀಸಲಾತಿ ಕಾರ್ಯಗತಗೊಳಿಸಲು ನಿಗದಿಪಡಿಸಲಾಗಿದ್ದ 20 ರಿಕ್ತ ಸ್ಥಾನಗಳ ಸಮೂಹದಲ್ಲಿ ಅಂಗವಿಕಲ 
ಅಭ್ಯರ್ಥಿಗಳಿಗೆ ಗುರುತಿಸಲಾಗಿದ್ದ 19ನೇ ಬಿಂದುವನ್ನು ಸಮೂಹ- ಸಿ ಮತ್ತು ಡಿ ಹುದ್ದೆಗಳಿಗೆ ಅನ್ವಯವಾಗುವಂತೆ ಮಾತ್ರ 4ನೇ ಬಿಂದುವಿಗೆ 
ಸ್ಥಳಾಂತರಿಸಲಾಗಿರುವುದರಿಂದ ಸಮೂಹ ಎ ಮತ್ತು ಬಿ ಹುದ್ದೆಗಳ ನೇರನೇಮಕಾತಿಯಲ್ಲಿ ಅಂಗವಿಕಲರಿಗೆ ಅನ್ಯಾಯವಾಗುತ್ತದೆ ಎಂದು ತಿಳಿಸಿ, 
ಸಮೂಹ- ಎ ಮತ್ತು ಬಿ ಹುದ್ದೆಗಳಿಗೂ ಸಹ ಸಾಮಾನ್ಯ ಅರ್ಹತೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರತಿ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕವಾಗಿ 
ಲಭ್ಯವಾಗುವ ರಿಕ್ತ ಸ್ಥಾನಗಳ ಸಮೂಹದಲ್ಲಿ 4 , 44 ಹಾಗೂ 84ನೇ ಬಿಂದುವನ್ನು ಗುರುತಿಸಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 

೪೩೯೩ 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 48 ಸೆನೆನಿ 2012, ದಿನಾಂಕ:10.06.2013 
ದಿನಾಂಕ 5 - 9 - 2005ರ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 107 ಸೆನೆನಿ 2005ನ್ನು ಪರಿಷ್ಕರಿಸಿ, ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಗ್ರೂಪ್- ಎ 
ಮತ್ತು ಗ್ರೂಪ್- ಬಿ ಹುದ್ದೆಗಳಿಗೆ ಮಾಡುವ ನೇರನೇಮಕಾತಿಯಲ್ಲಿ ಅಂಗವಿಕಲರಿಗೆ ಕಲ್ಪಿಸಿರುವ ಶೇಕಡಾ 3ರಷ್ಟು ಸಮತಳ ಮೀಸಲಾತಿಯೂ 
ಒಳಗೊಂಡಂತೆ ಇತರ ಸಮತಳ ಮೀಸಲಾತಿಗಳನ್ನು ಕಾರ್ಯಗತಗೊಳಿಸುವ ಉದ್ದೇಶಕ್ಕಾಗಿ ಸಾಮಾನ್ಯ ಅರ್ಹತೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು 
ಪ್ರತಿ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕವಾಗಿ ಲಭ್ಯವಾಗುವ ಪ್ರತಿ ನೂರರ ಒಂದು ಸಮೂಹದಲ್ಲಿ ಪ್ರತಿ 4, 44 ಮತ್ತು 84ನೇ ರೋಸ್ಟರ್ ಬಿಂದುಗಳನ್ನು 
ಅಂಗವಿಕಲ ಅಭ್ಯರ್ಥಿಗಳಿಗಾಗಿ ಮೀಸಲಿರಿಸತಕ್ಕದ್ದೆಂದು ಆದೇಶಿಸಲಾಗಿದೆ. ಅಂದರೆ , 4ನೇ ಬಿಂದುವನ್ನು ದೃಷ್ಟಿಮಾಂದ್ಯ (blindness or low Vision), 
44ನೇ ಬಿಂದುವನ್ನು ಶ್ರವಣ ದೋಷ (hearing impairment) ಮತ್ತು 84ನೇ ಬಿಂದುವನ್ನು ಚಲನವಲನ ವೈಕಲ್ಯ (locomotor disability or 
cerebral palsy ಅಂಗವಿಕಲತೆ ಹೊಂದಿರುವವರಿಗೆ ಮೀಸಲಿರಿಸತಕ್ಕದ್ದು; ಒಂದು ವೇಳೆ ಈ ಬಿಂದುಗಳೆದುರು ನಿರ್ದಿಷ್ಟಪಡಿಸಿದ ಅಂಗವಿಕಲತೆಯುಳ್ಳ 
ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಗುರುತಿಸಲಾದ ಬೇರೆ ಅಂಗವಿಕಲತೆಯುಳ್ಳವರನ್ನು ಈ ಬಿಂದುಗಳೆದುರು ಆಯ್ಕೆಗೆ ಪರಿಗಣಿಸತಕ್ಕದ್ದೆಂದು ಆದೇಶಿಸಲಾಗಿದೆ. ಈ 
ಆದೇಶವು ಭವಿಷ್ಯವರ್ತಿಯಾಗಿ ಜಾರಿಗೆ ಬರುತ್ತದೆ. 

ಈ ಆದೇಶದ ಪೂರ್ವದಲ್ಲಿ ದಿನಾಂಕ 5 - 9 -2005ರ ಆದೇಶದನ್ವಯ ನಿಗದಿಪಡಿಸಿರುವ ರೋಸ್ಪರನ್ನು ಜಾರಿಗೊಳಿಸಿದ್ದು , ಪ್ರತಿ ವರ್ಗದಡಿಯಲ್ಲಿ 
ಸಮತಳ ಮೀಸಲಾತಿ ರೋಸ್ಟರ್‌ನ 4ನೇ ಬಿಂದುವನ್ನು ದಾಟಿದ್ದು, 20ನೆಯ ಬಿಂದುವನ್ನು ತಲುಪದಿದ್ದಲ್ಲಿ, 20ನೆಯ ಬಿಂದುವಿನವರೆಗೆ ಆ ರೋಸ್ಟರನ್ನು 
ಚಾಲನೆಗೊಳಿಸತಕ್ಕದ್ದು . ಹಾಗೂ ನಂತರದಲ್ಲಿ ಒಂದನೇ ಬಿಂದುವಿನಿಂದ ಈ ಆದೇಶದಂತೆ ರೋಸ್ಟರನ್ನು ಚಾಲನೆಗೊಳಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಡಾ . ಮಂಗಳ ಜಿ. ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು - 1) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - I 
Part - I 


ಬೆಂಗಳೂರು, ಸೋಮವಾರ, ಜೂನ್ ೧೦ , ೨೦೧ ಷ್ಣ ೨೦ , ಶಕ ವರ್ಷ ೧೯೩೫ ) 
Bangalore , Monday , June 10 , 2013 (Jyeishta 20 , Shaka Varsha 1935 ) 


ನಂ . ೮೨೪ 
No . 824 


ಕರ್ನಾಟಕ ಸರ್ಕಾರದ ನಡವಳಿಗಳು 

- ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮಾರ್ಗಸೂಚಿಗಳು 

ಓದಲಾಗಿದೆ : ಸರ್ಕಾರಿ ಆದೇಶ ಸಂಖ್ಯೆ: ಡಿಪಿಎಆರ್ 4 ಎಸ್‌ಟಿಆರ್‌ 2001, ದಿನಾಂಕ 22 - 11 - 2001. 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ 22. 11 .2001ರ ಸರ್ಕಾರದ ಆದೇಶದಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆ ಕುರಿತಂತೆ ಶ್ರೀ ಹಾರನಹಳ್ಳಿ ರಾಮಸ್ವಾಮಿ 
ಅಧ್ಯಕ್ಷತೆಯಲ್ಲಿದ್ದ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸ್ಸುಗಳನ್ವಯ ವಿಸ್ತ್ರತ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. 

ತದನಂತರ, ಮೇಲೆ ಓದಲಾದ ಆದೇಶದಲ್ಲಿನ ಸೂಚನೆಗಳನ್ವಯ ಪ್ರತಿ ವರ್ಷ ಮಾಡಬೇಕಾದ ವರ್ಗಾವಣೆಗಳ ಬಗ್ಗೆ ನಿರ್ದಿಷ್ಟವಾದ 
ಸೂಚನೆಗಳನ್ನು ನೀಡಲಾಗುತ್ತಿದೆ. 

ಪ್ರಸ್ತುತ ಸರ್ಕಾರಿ ನೌಕರರನ್ನು ಒಂದೇ ಸ್ಥಳದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ನಿರ್ದಿಷ್ಟ ಅವಧಿಗೆ ಮುಂದುವರಿಸುವುದರಿಂದ ಅವರು ಇಲಾಖಾ 
ಚಟುವಟಿಕೆಗಳ ಬಗ್ಗೆ ವಾಸ್ತವಿಕವಾಗಿ ಸಮಂಜಸವಾದ ಜ್ಞಾನ ಪಡೆದು ಇಲಾಖೆಯು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ ಉದ್ದೇಶಿತ ಫಲಿತಾಂಶಗಳನ್ನು 
ಪೂರೈಸುವುದು ಸಾಧ್ಯವಾಗಲು ಅನುವಾಗುವುದರಿಂದ ಸರ್ಕಾರಿ ನೌಕರರ ವರ್ಗಾವಣೆಗಳನ್ನು ನಿಯಂತ್ರಿಸುವುದು ಅವಶ್ಯಕವೆಂದು ಕಂಡು ಬಂದಿದೆ. 
ಇದಲ್ಲದೇ , ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸ್ಸಿನನ್ವಯ ಆಡಳಿತದಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯನ್ನು ತರುವುದು 
ಅವಶ್ಯವಾಗಿದೆ. ಮುಂದುವರಿದು, ಸರ್ಕಾರಿ ನೌಕರರನ್ನು ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಏಕರೂಪವಾಗಿ ಮತ್ತು ಸಮನಾಗಿ ಹಂಚಿಕೆ ಮಾಡಿ ನೇಮಿಸಿ 
ಸರ್ಕಾರವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸರ್ಕಾರಿ ನೌಕರರ ವರ್ಗಾವಣೆಗಳನ್ನು ನಿಯಂತ್ರಿಸುವ ಬಗ್ಗೆ ಹೊಸ ಮಾರ್ಗಸೂಚಿಗಳನ್ನು 
ಹೊರಡಿಸುವುದು ಅವಶ್ಯವೆಂದು ಮನಗಾಣಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 22 ಸೇನೌವ 2013, ಬೆಂಗಳೂರು, ದಿನಾಂಕ 07 /06/ 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಹಾಗೂ ಮೇಲೆ ಓದಲಾದ ದಿನಾಂಕ 22.11.2001ರ ಆದೇಶವನ್ನು ರದ್ದುಪಡಿಸಿ, ಸರ್ಕಾರಿ 
ನೌಕರರ ವರ್ಗಾವಣೆ | ನಿಯೋಜನೆಗಳನ್ನು ನಿಯಂತ್ರಿಸುವ ಬಗ್ಗೆ ಈ ಆದೇಶದಲ್ಲಿ ಸೂಚಿಸಿರುವಂತೆ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಹೊರಡಿಸಲು 
ಸರ್ಕಾರವು ಇಚ್ಚಿಸುತ್ತದೆ. ಈ ಮಾರ್ಗಸೂಚಿಗಳು 2013 -14ನೇ ಸಾಲಿನಿಂದ ಜಾರಿಗೆ ಬರುತ್ತವೆ. ವರ್ಗಾವಣೆ ಉದ್ದೇಶಕ್ಕಾಗಿ ಈಗಾಗಲೇ ಹೊರಡಿಸಲಾಗಿರುವ 
ಪ್ರತ್ಯೇಕ ಅಧಿನಿಯಮ / ನಿಯಮಗಳು ಅನ್ವಯವಾಗುವ ಸರ್ಕಾರಿ ನೌಕರರಿಗೆ ಈ ಮಾರ್ಗಸೂಚಿಗಳು ಅನ್ವಯವಾಗುವುದಿಲ್ಲ. 


೪೩೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


2 . 


ನಿಯತಕಾಲಿಕ ವರ್ಗಾವಣೆಗಳು : 


( ಈ ) 


ಸಾರ್ವತ್ರಿಕ ವರ್ಗಾವಣೆಗಳನ್ನು ಪ್ರತಿ ವರ್ಷ ಮೇ ಹಾಗೂ ಜೂನ್ ತಿಂಗಳುಗಳಲ್ಲಿ ಮಾಡತಕ್ಕದ್ದು . ಈ ಆದೇಶದಲ್ಲಿ ನಿಗದಿಪಡಿಸಿರುವ 
ಸಂದರ್ಭ ಹಾಗೂ ವಿಧಾನವನ್ನು ಹೊರತುಪಡಿಸಿ ಯಾವುದೇ ಸರ್ಕಾರಿ ನೌಕರರನ್ನು ವರ್ಗಾವಣೆ | ನಿಯೋಜನೆಗೆ ಪರಿಗಣಿಸತಕ್ಕದ್ದಲ್ಲ. 
2013 -14ನೇ ಸಾಲಿನ ಸಾಮಾನ್ಯ ವರ್ಗಾವಣೆಗಳನ್ನು 30ನೇ ಜೂನ್ 2013ರೊಳಗೆ ಮಾಡತಕ್ಕದ್ದು. 

ವಿವರಣೆ : - ಈ ಆದೇಶದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸದ ಹೊರತು , 
( ಅ) ಸಕ್ಷಮ ಪ್ರಾಧಿಕಾರ ಎಂದರೆ ನೇಮಕಾತಿ ಪ್ರಾಧಿಕಾರ ಅಥವಾ ವರ್ಗಾವಣೆ/ನಿಯೋಜನೆ ಮಾಡಲು ಅಧಿಕಾರ ಹೊಂದಿರುವ ಪ್ರಾಧಿಕಾರ; 

ನಿಯೋಜನೆ ಎಂದರೆ ಒಂದು ಇಲಾಖೆಯ ಹುದ್ದೆಯಿಂದ ಇನ್ನೊಂದು ಇಲಾಖೆಯ ಸಮಾನಾಂತರ ಹುದ್ದೆಗೆ ವರ್ಗಾವಣೆ ಹಾಗೂ ಇದು 
ಕ್ರಮವಾಗಿ ಸಂವರ್ಗೀಕೃತ ( encadre) ಹುದ್ದೆಗಳಿಗೆ / ಸಂವರ್ಗೀಕೃತವಲ್ಲದ (excadre) ಹುದ್ದೆಗಳಿಗೆ / ಸ್ಥಳೀಯ ಸಂಸ್ಥೆಗಳಿಗೆ / ಸಹಕಾರ 
ಸಂಘಗಳಿಗೆ / ಅನ್ಯ ಸೇವೆಗಳಲ್ಲಿನ ಹುದ್ದೆಗಳಿಗೆ ಕರ್ನಾಟಕ ಸಿವಿಲ್ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರನ್ವಯ / 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳನ್ವಯ / ಇಲಾಖೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಕ್ರಮವಾಗಿ ಸರ್ಕಾರಿ 
ನೌಕರರನ್ನು ಮಾಡುವ ನಿಯೋಜನೆಗಳನ್ನೂ ಒಳಗೊಂಡಿರುತ್ತದೆ; 
ಗುಂಪು - ಎ , ಬಿ , ಸಿ ಮತ್ತು ಡಿ ವೃಂದದ ಹುದ್ದೆಗಳು ಎಂದರೆ ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ , ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳು , 1957ರ ನಿಯಮ 5ರಡಿ ವರ್ಗೀಕರಿಸಲಾಗಿರುವ ಗುಂಪು - ಎ , ಬಿ , ಸಿ ಮತ್ತು ಡಿ ವೃಂದದ ಸರ್ಕಾರಿ ಹುದ್ದೆಗಳು; 
“ ವರ್ಗಾವಣೆ ಎಂದರೆ ಒಬ್ಬ ಸರ್ಕಾರಿ ನೌಕರನನ್ನು ಇನ್ನೊಂದು ಹೊಸ ಹುದ್ದೆಯ ಕರ್ತವ್ಯಗಳನ್ನು ನಿರ್ವಹಿಸಲು ಒಂದು ಕೇಂದ್ರ ಸ್ಥಾನದಿಂದ 
ಮತ್ತೊಂದು ಕೇಂದ್ರ ಸ್ಥಾನಕ್ಕೆ ಅಥವಾ ಒಂದೇ ಕೇಂದ್ರ ಸ್ಥಾನದಲ್ಲಿರುವ ಒಂದು ಕಛೇರಿಯಿಂದ ಇನ್ನೊಂದು ಕಛೇರಿಗೆ ಅಥವಾ ಕೇಂದ್ರ 
ಸ್ಥಾನವನ್ನೇ ಬದಲಾಯಿಸಿ ಮಾಡುವ ನೇಮಕಾತಿ; 
ಟಿಪ್ಪಣಿ:- ಪ್ರಧಾನ ಕಛೇರಿಯಲ್ಲಿ ಒಬ್ಬ ಸರ್ಕಾರಿ ನೌಕರನನ್ನು ಒಂದೇ ಕಛೇರಿಯ / ಘಟಕದ ಒಂದು ಹುದ್ದೆಯಿಂದ ಇನ್ನೊಂದು ಹುದ್ದೆಗೆ 

ಅಥವಾ ಮೇಜಿಗೆ / ವಿಷಯ ಬದಲಾಯಿಸಿ ಚಲನವಲನ ಮಾಡಿದಲ್ಲಿ ಇದನ್ನು ವರ್ಗಾವಣೆ ಎಂದು ಪರಿಗಣಿಸಲು ಬರುವುದಿಲ್ಲ; 
(ಉ ) ಜೇಷ್ಠತಾ ಘಟಕ ಎಂದರೆ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಕ್ರಮವಾಗಿ ಅಧಿಕಾರ ಹೊಂದಿರುವ ನೇಮಕಾತಿ ಪ್ರಾಧಿಕಾರದ ವ್ಯಾಪ್ತಿ; 

ವರ್ಗಾವಣಾ ಪ್ರಕ್ರಿಯೆ : 
ವರ್ಗಾವಣೆ | ನಿಯೋಜನೆಗಳನ್ನು ಸಕ್ಷಮ ಪ್ರಾಧಿಕಾರವು ಈ ಆದೇಶದಲ್ಲಿ ನಮೂದಿಸಿರುವ ಷರತ್ತುಗಳಿಗೊಳಪಟ್ಟು ಮುಖ್ಯವಾಗಿ ಸಾರ್ವಜನಿಕ 
ಹಿತದೃಷ್ಟಿಯಲ್ಲಿ ಪಾರದರ್ಶಕವಾಗಿ ಮಾಡಬೇಕು. ಕೋರಿಕೆಯ ಮೇರೆಗೆ ಮಾಡುವ ವರ್ಗಾವಣೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕೌನ್ಸೆಲ್ಲಿಂಗ್ 
ಮೂಲಕ ಹಾಗೂ ಒಬ್ಬ ಸರ್ಕಾರಿ ನೌಕರನು ಒಂದು ನಿರ್ದಿಷ್ಟ ಹುದ್ದೆಯಲ್ಲಿ ಸಲ್ಲಿಸಿರುವ ಸೇವಾವಧಿಯನ್ನು ಹಾಗೂ ಈ ಆದೇಶದಲ್ಲಿ 
ಉಲ್ಲೇಖಿಸಿರುವ ಪ್ರಕರಣಗಳಲ್ಲಿಯೂ ಮತ್ತು ಅಧಿಕಾರಿಗಳ ಅಂತರ ಆದ್ಯತೆಯನ್ನು ನಿರ್ಧರಿಸಲು ನಿಗದಿಪಡಿಸಿರುವ ಇತರ ಅಂಶಗಳನ್ನು 
ಪರಿಗಣಿಸಿ ಆದ್ಯತೆಯನ್ನು ನೀಡಬಹುದು. ಸರ್ಕಾರಿ ನೌಕರರ ವಾರ್ಷಿಕ ಕಾರ್ಯನಿರ್ವಹಣಾ ಆಧಾರದ ಮೇಲೆ ಅವರ ಕಾರ್ಯನಿರ್ವಹಣೆಗೂ 
ಆದ್ಯತೆ ನೀಡಬಹುದು; 
ಮೇಲೆ ಓದಲಾದ ಆದೇಶದಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆಗಳನ್ನು ಮಾಡಲು ರಚಿಸಲಾಗಿದ್ದ ವೃಂದ ನಿರ್ವಹಣಾ ಪ್ರಾಧಿಕಾರಗಳನ್ನು ಈ 
ಮೂಲಕ ರದ್ದುಪಡಿಸಲಾಗಿದೆ. ಇನ್ನು ಮುಂದೆ ವರ್ಗಾವಣೆಗಳನ್ನು ಸಕ್ಷಮ ಪ್ರಾಧಿಕಾರಗಳು ಮಾಡಬಹುದು. 
ವರ್ಗಾವಣೆಯ ಬಗ್ಗೆ ನಿರ್ಬಂಧಗಳು: 
ಯಾವುದೇ ಒಂದು ವರ್ಷದಲ್ಲಿ ಮಾಡಲಾಗುವ ವರ್ಗಾವಣೆ/ನಿಯೋಜನೆಗಳ ಸಂಖ್ಯೆಯು ಸಾಧ್ಯವಾದಷ್ಟು ಮಟ್ಟಿಗೆ ಕನಿಷ್ಠವಾಗಿರುವಂತೆ 
ಹಾಗೂ ಸಾಧಾರಣವಾಗಿ ಯಾವುದೇ ವರ್ಷ ಮಾಡಲಾಗುವ ಒಟ್ಟು ವರ್ಗಾವಣೆ / ನಿಯೋಜನೆಗಳ ಸಂಖ್ಯೆಯು ಒಂದು ಜೇಷ್ಠತಾ ಘಟಕದಲ್ಲಿ 
ಕಾರ್ಯನಿರತ ವೃಂದ ಬಲದ ಶೇ . 6ನ್ನು ಮೀರದಂತೆ ಸಕ್ಷಮ ಪ್ರಾಧಿಕಾರ ಖಚಿತಪಡಿಸಿಕೊಳ್ಳತಕ್ಕದ್ದು. ಆದರೆ ವರ್ಗಾವಣೆ/ನಿಯೋಜನೆಗಳನ್ನು 
ಮಾಡುವಾಗ ಯಾವುದೇ ಸರ್ಕಾರಿ ನೌಕರನು ಕಡ್ಡಾಯ ನಿರೀಕ್ಷಣೆಯಲ್ಲಿ ಉಳಿಯುವಂತಹ ಸಂದರ್ಭಗಳು ಉಂಟಾಗದಂತೆ 
ನೋಡಿಕೊಳ್ಳತಕ್ಕದ್ದು . 
ಸಕ್ಷಮ ಪ್ರಾಧಿಕಾರದ ಜವಾಬ್ದಾರಿಗಳು: 
ಸಕ್ಷಮ ಪ್ರಾಧಿಕಾರವು ವರ್ಗಾವಣೆ | ನಿಯೋಜನೆ ಅಥವಾ ನೇಮಕಾತಿ ಮಾಡುವಾಗ ಈ ಕೆಳಗಿನ ಅಂಶಗಳನ್ನು ಸಹ 
ಖಚಿತಪಡಿಸಿಕೊಳ್ಳತಕ್ಕದ್ದು, 

ಯಾವುದೇ ಸರ್ಕಾರಿ ನೌಕರನ ವಿರುದ್ಧ ಗಂಭೀರ ಆರೋಪಗಳಿದ್ದಲ್ಲಿ ಹಾಗೂ ಆತನ ವಿರುದ್ಧ ಇಲಾಖಾ ವಿಚಾರಣೆ / ಕ್ರಿಮಿನಲ್ 
ನಡವಳಿ ಪ್ರಾರಂಭಿಸಲಾಗಿದ್ದಲ್ಲಿ ಅಥವಾ ಬಾಕಿಯಿದ್ದಲ್ಲಿ ಅಥವಾ ಆತನನ್ನು ಅಭಿಯೋಜನೆಗೊಳಿಸಲು ಉದ್ದೇಶಿಸಲಾಗಿದ್ದಲ್ಲಿ 
ಅಂತಹವರಿಗೆ ಸೂಕ್ಷ್ಮ ಹುದ್ದೆಗಳಿಗೆ / ಕಾರ್ಯಕಾರಿ ಹುದ್ದೆಗಳಿಗೆ ನೇಮಿಸದೇ ಅವರು ತಮ್ಮ ವಿರುದ್ಧ ಬಾಕಿಯಿರುವ ತನಿಖೆಯಲ್ಲಿ 
ಹಸ್ತಕ್ಷೇಪ ಮಾಡಲು ಅವಕಾಶವಿಲ್ಲದಿರುವಂತಹ ಕಾರ್ಯಕಾರಿಯೇತರ (non - executive) ಹುದ್ದೆಗಳಿಗೆ ನೇಮಿಸತಕ್ಕದ್ದು . 
ಮುಂದುವರೆದು, ಇಲಾಖಾ ವಿಚಾರಣೆ / ಕ್ರಿಮಿನಲ್ ಮೊಕದ್ದಮೆ ಬಾಕಿಯಿರುವ ಸರ್ಕಾರಿ ನೌಕರನನ್ನು ಅವನು ಕೋರುವ ಹುದ್ದೆಗೆ 
ನಿಯೋಜಿಸಬಾರದು. 


೧ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


೪೩೯೫ 


7 . 


ಯಾವುದೇ ಒಂದು ಹುದ್ದೆಗೆ ಒಂದು ಸಂದರ್ಭದಲ್ಲಿ ಮಾಡುವ ನಿಯೋಜನೆಯ ಗರಿಷ್ಠ ಅವಧಿಯು 5 ವರ್ಷ; 
ಹಿಂದಿನ ನಿಯೋಜನೆಯ ನಂತರ ಮಾತೃ ಇಲಾಖೆಯಲ್ಲಿ 2 ವರ್ಷಗಳ ಚಾತುರ್ಮಾಸ್ಯಅವಧಿ (ಕೂಲಿಂಗ್ ಆಫ್ ಪೀರಿಯಡ್) 
ಮುಗಿಸದ ಸರ್ಕಾರಿ ನೌಕರರನ್ನು ಹಿಂದಿನ ನಿಯೋಜನೆಯಲ್ಲಿ 5 ವರ್ಷ ಕಳೆಯದಿದ್ದರೂ ನಿಯೋಜಿಸಲು ಪರಿಗಣಿಸಬಾರದು. ಒಬ್ಬ 
ಸರ್ಕಾರಿ ನೌಕರನನ್ನು ಒಂದೇ ಹುದ್ದೆಗೆ ಪದೇ ಪದೇ ನಿಯೋಜಿಸುವುದನ್ನು ನಿಷೇಧಿಸಲಾಗಿದೆ; 
ಇಲಾಖೆಯಲ್ಲಿನ ಒಂದು ಹುದ್ದೆಯನ್ನು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ತುಂಬಲು ಆ ಇಲಾಖೆಯಲ್ಲಿ 
ಸೂಕ್ತವಾದ ಅಧಿಕಾರಿಗಳು ಲಭ್ಯವಿಲ್ಲದಿದ್ದ ಸಂದರ್ಭವನ್ನು ಹೊರತುಪಡಿಸಿ ಬೇರೆ ಸಂದರ್ಭಗಳಲ್ಲಿ ಆ ಹುದ್ದೆಗೆ ಇನ್ನೊಂದು 
ಇಲಾಖೆಯ ಸರ್ಕಾರಿ ನೌಕರರನ್ನು ನಿಯೋಜಿಸುವಂತಿಲ್ಲ. ಈ ರೀತಿಯ ನಿಯೋಜನೆಗಳನ್ನು ಮಾಡಿದ್ದಲ್ಲಿ ಪ್ರತಿ ವರ್ಷ ಅವುಗಳನ್ನು 
ಪುನರ್‌ಪರಿಶೀಲಿಸಿ ಆ ಹುದ್ದೆಯನ್ನು ತುಂಬಲು ಸೂಕ್ತ ಇಲಾಖಾಧಿಕಾರಿಗಳು ಲಭ್ಯರಾದಲ್ಲಿ ನಿಯೋಜಿತ ಅಧಿಕಾರಿಯನ್ನು ಮಾತೃ 

ಇಲಾಖೆಗೆ ಹಿಂದುರಿಗಿಸತಕ್ಕದ್ದು; 
ಈ ಕೆಳಕಂಡ ಸಂದರ್ಭಗಳನ್ನು ಹೊರತುಪಡಿಸಿ ಸಕ್ಷಮ ಪ್ರಾಧಿಕಾರಗಳು ವರ್ಗಾವಣೆಗಳನ್ನು ಜೂನ್ ತಿಂಗಳ ನಂತರ ಮಾಡತಕ್ಕದ್ದಲ್ಲ; 
( ಅ) ಒಬ್ಬ ಸರ್ಕಾರಿ ನೌಕರನನ್ನು ಸೇವೆಯಿಂದ ಅಮಾನತ್ತಿನಲ್ಲಿಡುವ ಬದಲು ವರ್ಗಾಯಿಸಲು /ನಿಯೋಜಿಸಲು ಉದ್ದೇಶಿಸಿದಾಗ; 
( ಆ) ಹೊಸ ಕಛೇರಿ | ಹುದ್ದೆಗಳನ್ನು ಸೃಜಿಸಿದಾಗ ಅಥವಾ ನಿವೃತ್ತಿ, ಬಡ್ಡಿ, ರಾಜೀನಾಮೆ , ಹಿಂಬಡ್ತಿ, ವಜಾಗೊಳಿಸುವುದರಿಂದ, 

ಮರಣದಿಂದ, ಕಡ್ಡಾಯ ನಿವೃತ್ತಿಯ ಕಾರಣದಿಂದ ಹುದ್ದೆಗಳು ತೆರವಾದಾಗ ಅಥವಾ ನೇರ ನೇಮಕಾತಿ ಹೊಂದಿದವರನ್ನು 
ಮೊದಲು ನೇಮಿಸುವಾಗ ಅಥವಾ ಬಡ್ತಿ ಹೊಂದಿದವರನ್ನು ನೇಮಿಸುವಾಗ ಅಥವಾ ಯಾವುದೇ ಅನಿರೀಕ್ಷಿತ ಪರಿಸ್ಥಿತಿಯಿಂದ 
ಉದ್ಭವವಾದ ಹುದ್ದೆಗಳನ್ನು ತಕ್ಷಣ ತುಂಬಬೇಕಾದಾಗ; 
ವಿಶೇಷವಾದ ಅಥವಾ ಅಪವಾದಾತ್ಮಕ ಕಾರಣಗಳ ಮೇರೆಗೆ ಮಾಡುವ ವಾರ್ಷಿಕ ವರ್ಗಾವಣೆಗಳ ಸಂಖ್ಯೆಯನ್ನು ಕನಿಷ್ಠ ಮಟ್ಟಕ್ಕೆ 
ಸೀಮಿತಗೊಳಿಸಿ ನಿರ್ದಿಷ್ಟ ಪ್ರಕರಣಗಳಲ್ಲಿ ವರ್ಗಾವಣೆಯು ಅವಶ್ಯವೆನಿಸಿದಲ್ಲಿ ಇದಕ್ಕೆ ಕಾರಣಗಳನ್ನು ಲಿಖಿತ ಮೂಲಕ ದಾಖಲಿಸಿ 
ವರ್ಗಾವಣೆ ಮಾಡಬೇಕಾದಾಗ , ಇಂತಹ ಪ್ರಕರಣಗಳನ್ನು ಚಾಚೂ ತಪ್ಪದೇ ಮುಖ್ಯಮಂತ್ರಿಗಳಿಗೆ ಸಲ್ಲಿಸತಕ್ಕದ್ದು ಮತ್ತು 

ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ವರ್ಗಾವಣೆ ಮಾಡತಕ್ಕದ್ದು. 
( ಈ ) ಪರಸ್ಪರ ವರ್ಗಾವಣೆ | ನಿಯೋಜನೆ ಸೌಲಭ್ಯವನ್ನು ಸರ್ಕಾರಿ ನೌಕರನ ಸೇವಾವಧಿಯಲ್ಲಿ ಒಂದು ಬಾರಿ ಮಾತ್ರ ನೀಡಬಹುದು; 


ಮತ್ತು 


( ಉ ) ಯಾವುದೇ ಸರ್ಕಾರಿ ನೌಕರನ ವಿರುದ್ಧ ಮೇಲ್ನೋಟಕ್ಕೆ ಗಂಭೀರ ಸ್ವರೂಪದ ದೂರಿರುವ ಪ್ರಕರಣಗಳಲ್ಲಿ ಮೇಲ್ನೋಟಕ್ಕೆ 

ಆರೋಪವಿದೆಯೆಂಬ ಬಗ್ಗೆ ಇಲಾಖಾ ಮುಖ್ಯಸ್ಥರು ಅಭಿಪ್ರಾಯಪಟ್ಟಲ್ಲಿ ಅಂತಹ ಪ್ರಕರಣಗಳಲ್ಲಿ ಸರ್ಕಾರಿ ನೌಕರನಿಗೆ 
ದೋಷಾರೋಪಣೆ ಪಟ್ಟಿ / ಚಾರ್ಜ್ ಶೀಟ್ ಜಾರಿಯಾಗಿರುವುದು ಅಥವಾ ಸಕ್ಷಮ ನ್ಯಾಯಾಲಯದಲ್ಲಿ ಅಧಿಕಾರಿಯನ್ನು 

ಅಭಿಯೋಜಿಸುವ ಬಗ್ಗೆ ಅನುಮತಿ ನೀಡಿರುವುದು ಖಚಿತವಾದ ಪ್ರಕರಣಗಳಲ್ಲಿ. 
ಒಂದು ಸ್ಥಳದಲ್ಲಿರಬಹುದಾದ ಕನಿಷ್ಠ ಅವಧಿ: 
ಒಂದು ಸ್ಥಳದಲ್ಲಿ ಒಂದು ಹುದ್ದೆಯಲ್ಲಿ ಈ ಕೆಳಗೆ ಸೂಚಿಸಿರುವ ಸೇವಾವಧಿಯನ್ನು ಪೂರ್ಣಗೊಳಿಸದ ಯಾವುದೇ ಸರ್ಕಾರಿ ನೌಕರನನ್ನು 
ಸಾಧಾರಣವಾಗಿ ವರ್ಗಾವಣೆ/ನಿಯೋಜನೆ ಮಾಡುವಂತಿಲ್ಲ : 


8 , 


ಕ್ರಸಂ 


ವೃಂದ 


ಸೇವಾವಧಿ ( ವರ್ಷಗಳು ) 

3 


3ವರ್ಷ 


3 . 
4 


ಎಲ್ಲ ಗುಂಪು- ಎ ಹುದ್ದೆಗಳು 
ಎಲ್ಲ ಗುಂಪು- ಬಿ ಹುದ್ದೆಗಳು 
ಎಲ್ಲ ಗುಂಪು - ಸಿ ಹುದ್ದೆಗಳು 
ಎಲ್ಲ ಗುಂಪು - ಡಿ ಹುದ್ದೆಗಳು 


4 ವರ್ಷ 
7 ವರ್ಷ 


ವ 


ತಮ್ಮ ಇಲಾಖೆಯ ವ್ಯಾಪ್ತಿಯಡಿ ಬರುವ ಇಲಾಖೆಗಳ ಒಂದು ನಿರ್ದಿಷ್ಟವಾದ ಹುದ್ದೆಯ ಕಾರ್ಯ ಸ್ವರೂಪದ / ಸೂಕ್ಷ್ಮತೆಯ ಆಧಾರದ 
ಮೇಲೆ ಒಂದು ಹುದ್ದೆಯಲ್ಲಿ ಸರ್ಕಾರಿ ನೌಕರನು ಸೇವೆ ಸಲ್ಲಿಸಬಹುದಾದ ಕನಿಷ್ಠ ಅವಧಿಯನ್ನು ಸಚಿವಾಲಯದ ಆಡಳಿತ ಇಲಾಖೆಗಳು 
ಮುಖ್ಯಮಂತ್ರಿಯವರ ಪೂರ್ವಾನುಮೋದನೆಯೊಂದಿಗೆ ಕಾಲಕಾಲಕ್ಕೆ ಪರಿಷ್ಕರಿಸಿ/ನಿಗದಿಪಡಿಸಿ ಆದೇಶ ಹೊರಡಿಸಬಹುದು. 
ಅವಧಿಪೂರ್ವ / ಅವಧಿ ಮೀರಿದ ವರ್ಗಾವಣೆಗಳು : 
ಸಾಮಾನ್ಯವಾಗಿ ಅವಧಿಪೂರ್ವ ವರ್ಗಾವಣೆಗಳನ್ನು ಮಾಡತಕ್ಕದ್ದಲ್ಲ. ಈ ಕೆಳಕಂಡ ಸಂದರ್ಭಗಳಲ್ಲಿ ಸಕ್ಷಮ ಪ್ರಾಧಿಕಾರವು ಲಿಖಿತವಾಗಿ 
ಕಾರಣಗಳನ್ನು ದಾಖಲಿಸಿ ಸರ್ಕಾರಿ ನೌಕರನು ಒಂದು ಸ್ಥಳದಲ್ಲಿರಬಹುದಾದ ಸೇವಾವಧಿಯನ್ನು ವಿಸ್ತರಿಸಬಹುದು ಅಥವಾ 
ಕಡಿತಗೊಳಿಸಬಹುದು. ಪ್ರಸ್ತುತ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಲು ಯಾವುದೇ ಸರ್ಕಾರಿ ನೌಕರನು ( ಅವನು ಅಥವಾ ಅವಳು) 
ಸೂಕ್ತವಾಗಿರುವುದಿಲ್ಲವೆಂದು ಸಕ್ಷಮ ಪ್ರಾಧಿಕಾರಿಗೆ ಅನಿಸಿದಲ್ಲಿ , ಕಂಡಿಕೆ 8ರಲ್ಲಿ ತಿಳಿಸಲಾಗಿರುವ ಕನಿಷ್ಠ ಅವಧಿಯನ್ನು ಕಡಿತಗೊಳಿಸಿ 
ಸಂಬಂಧಿಸಿದ ಸರ್ಕಾರಿ ನೌಕರರನ್ನು ಅವಧಿಪೂರ್ವ ವರ್ಗಾಯಿಸಬಹುದಾಗಿದ್ದು, ಈ ಬಗ್ಗೆ ಕಾರಣಗಳನ್ನು ಲಿಖಿತವಾಗಿ ದಾಖಲಿಸುವುದು . 


೪೩೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


viii. 


i. ಒಂದು ಸ್ಥಳದಲ್ಲಿರಬಹುದಾದ ಗರಿಷ್ಠ ಅವಧಿಯನ್ನು ಪೂರ್ಣಗೊಳಿಸಿ ವರ್ಗಾವಣೆಗೆ ಅರ್ಹನಿರುವ ಸರ್ಕಾರಿ ನೌಕರನಿಗೆ 

ನಿವೃತ್ತನಾಗಲು ಎರಡು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಇದ್ದಲ್ಲಿ; 
ಒಬ್ಬ ಸರ್ಕಾರಿ ನೌಕರನು ವಿಶೇಷ ತಾಂತ್ರಿಕ ವಿದ್ಯಾರ್ಹತೆ ಅಥವಾ ಅನುಭವ ಹೊಂದಿದ್ದು, ಅಂತಹ ನಿರ್ದಿಷ್ಟವಾದ ಹುದ್ದೆಗೆ 

ತಕ್ಷಣಕ್ಕೆ ನೇಮಿಸಲು ಸೂಕ್ತವಾದ ಬದಲಿ ನೌಕರರು ಲಭ್ಯವಿಲ್ಲದಿದ್ದಲ್ಲಿ; 
iii. ಕೇಂದ್ರ ಸರ್ಕಾರದ ಯೋಜನೆ ಅಥವಾ ಫ್ಲಾಗ್ಶಿಪ್ ಯೋಜನೆಗಳಲ್ಲಿ ಒಬ್ಬ ಸರ್ಕಾರಿ ನೌಕರನು ಕೆಲಸ ಮಾಡುತ್ತಿದ್ದು ಆ 

ಯೋಜನೆಯ ಅನುಷ್ಠಾನಗೊಳಿಸುವಿಕೆಯು ಪ್ರಮುಖ ಹಂತದಲ್ಲಿರುವಾಗ ಆತನ ಸೇವೆಯನ್ನು ಹಿಂಪಡೆದಲ್ಲಿ ಸಕಾಲದಲ್ಲಿ ಆ 
ಯೋಜನೆಯ ಪೂರ್ಣಗೊಳ್ಳುವಿಕೆಯು ಗಂಭೀರವಾಗಿ ನಿಲ್ಲುವ ಸಂಭವವಿದ್ದಲ್ಲಿ ; 
ಪತಿ - ಪತ್ನಿಯರಿಬ್ಬರೂ ಸರ್ಕಾರಿ ನೌಕರರಾಗಿದ್ದು, ಇವರಲ್ಲಿ ಒಬ್ಬರು ವರ್ಗಾವಣೆಗೊಂಡಲ್ಲಿ, ಆಗ ಇನ್ನೊಬ್ಬರು ಹಾಲಿಯಿರುವ 
ಸ್ಥಳದಲ್ಲಿ ಕನಿಷ್ಠ ಸೇವಾವಧಿಯನ್ನು ಪೂರೈಸಿರದಿದ್ದರೂ ಖಾಲಿ ಹುದ್ದೆಯ ಲಭ್ಯತೆಗೊಳಪಟ್ಟು ಆ ಸ್ಥಳಕ್ಕೆ ಅಥವಾ ಹತ್ತಿರವಿರುವ 
ಸ್ಥಳಕ್ಕೆ ವರ್ಗಾಯಿಸಲು; 
ಮಹಿಳಾ ಸರ್ಕಾರಿ ನೌಕರರು ವಿಧವೆ / ಅವಿವಾಹಿತೆ / ವಿಚ್ಛೇದನ ಪಡೆದ ಅವಿವಾಹಿತೆಯಾದಲ್ಲಿ, ಇವರನ್ನು ವರ್ಗಾಯಿಸಬಹುದು 
ಹಾಗೂ ಒಂದು ವೇಳೆ ಇವರಿಗೆ ಮೊದಲನೆ ಬಾರಿ ನೇಮಕಾತಿ ಮಾಡಲಾಗುತ್ತಿದ್ದರೆ, ಆಕೆಯನ್ನು ಖಾಲಿ ಹುದ್ದೆಯ 
ಲಭ್ಯತೆಗೊಳಪಟ್ಟು ಆಕೆಯ ಆಯ್ಕೆಯ ಸ್ಥಳಕ್ಕೆ ನೇಮಕಾತಿ ಮಾಡಬಹುದು; 
ಒಂದು ವೇಳೆ ಸರ್ಕಾರಿ ನೌಕರನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಯಾಗಿದ್ದಲ್ಲಿ ಮಾತ್ರ ಅಂತಹ 
ನೌಕರನನ್ನು ಆ ಪದಾಧಿಕಾರದ ಅವಧಿ ಮುಗಿಯುವವರೆಗೆ ವರ್ಗಾಯಿಸಬಾರದು. ಒಂದು ವೇಳೆ ಪದಾಧಿಕಾರದ ಅವಧಿ ಮುಗಿದ 
ನಂತರ 3 ತಿಂಗಳಲ್ಲಿ ಚುನಾವಣೆಗಳು ನಡೆಯದಿದ್ದಲ್ಲಿ ಅಂತಹವರನ್ನು ವರ್ಗಾಯಿಸಬಹುದು. ಒಂದು ವೇಳೆ ಅವನು 

ಮರುಚುನಾಯಿತನಾದಲ್ಲಿ, ಎರಡನೇ ಅವಧಿಯವರೆಗೆ ಮಾತ್ರ ಆತನನ್ನು ಮುಂದುವರಿಸಬಹುದು. 
vi. ಸರ್ಕಾರಿ ನೌಕರರು ಅಂಗವಿಕಲರಾಗಿದ್ದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ಪಡೆಯುವ ಷರತ್ತಿನ ಮೇರೆಗೆ; 

ಸರ್ಕಾರಿ ನೌಕರ ಅಥವಾ ಆತನ | ಆಕೆಯ ಅಥವಾ ಮಕ್ಕಳು ಯಾವುದೇ ಗಂಭೀರ ಅಥವಾ ಮಾರಕ ಕಾಯಿಲೆಗಳಿಂದ 
ಬಳಲುತ್ತಿದ್ದಲ್ಲಿ ಒಂದು ಸ್ಥಳದಲ್ಲಿ ಆ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯವು ಲಭ್ಯವಿದ್ದು ಈ ಬಗ್ಗೆ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ 

ಪತ್ರ ಪಡೆದಲ್ಲಿ; 
ಆ. ಆದರೆ ಯಾವುದೇ ರೀತಿಯ ಅವಧಿಪೂರ್ವ ವರ್ಗಾವಣೆಗಳನ್ನು ಹಾಗೂ ಸಾಮಾನ್ಯ ವರ್ಗಾವಣಾ ಅವಧಿ ಮುಗಿದ ನಂತರ ಯಾವುದೇ 

ವರ್ಗಾವಣೆಗಳನ್ನು ಮತ್ತು ಮೇಲೆ ತಿಳಿಸಿರುವಂತೆ ಸರ್ಕಾರಿ ನೌಕರರು ಒಂದು ಸ್ಥಳದಲ್ಲಿರಬಹುದಾದ ಅವಧಿ ವಿಸ್ತರಿಸಿ ಮಾಡುವ 
ವರ್ಗಾವಣೆಗಳನ್ನು ಮಾಡುವ ಮುನ್ನ ಸಚಿವಾಲಯದ ಆಡಳಿತ ಇಲಾಖೆಗಳು ಮಾನ್ಯ ಮುಖ್ಯಮಂತ್ರಿಯವರ ಅನುಮೋದನೆಯನ್ನು ತಪ್ಪದೇ 
ಪಡೆಯತಕ್ಕದ್ದು; ಸರ್ಕಾರದ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಯವರು ಯಾವುದೇ ಪ್ರಸಂಗದಲ್ಲಿ ಮೊದಲು ವರ್ಗಾವಣೆಗಳನ್ನು ಮಾಡಿ 
ನಂತರ ಮಾನ್ಯ ಮುಖ್ಯಮಂತ್ರಿಯವರ ಸ್ಥಿರೀಕರಣ/ ಘಟನೋತ್ತರ ಅನುಮೋದನೆ ಪಡೆಯತಕ್ಕದ್ದಲ್ಲ. 
ಖಾಲಿ ಹುದ್ದೆಗಳ ಸಮತೋಲನ : 
ಈ ಆದೇಶದಲ್ಲಿ ವ್ಯತಿರಿಕ್ತವಾಗಿ ಏನೇ ಒಳಗೊಂಡಿದ್ದರೂ ಯಾವುದೇ ಒಂದು ಜಿಲ್ಲೆಯಲ್ಲಿ ಯಾವುದೇ ಇಲಾಖೆಯ ಯಾವುದೇ 
ವೃಂದದಲ್ಲಿರುವ ಖಾಲಿ ಹುದ್ದೆಗಳ ಸಂಖ್ಯೆಯು ಅನುಪಾತರಹಿತವಾಗಿ ಹೆಚ್ಚಾಗಿದ್ದಲ್ಲಿ, ಸಕ್ಷಮ ಪ್ರಾಧಿಕಾರಗಳು ಸಾಧ್ಯವಾದಷ್ಟು ಮಟ್ಟಿಗೆ ಖಾಲಿ 
ಹುದ್ದೆಗಳು ವಿವಿಧ ಜಿಲ್ಲೆಗಳಲ್ಲಿ ಸಮನಾಗಿ ಹಂಚಿಕೆಯಾಗಿರುವಂತೆ ನೋಡಿಕೊಳ್ಳತಕ್ಕದ್ದು; 
ವರ್ಗಾವಣೆಗಳ ಮೇಲ್ವಿಚಾರಣೆ : 
ವರ್ಗಾವಣೆಗಳ ಬಗ್ಗೆ ವರ್ಷ ಪೂರ್ತಿ ಮೇಲ್ವಿಚಾರಣೆ ಮಾಡಲಾಗುವುದು. ಆದ್ದರಿಂದ ಎಲ್ಲ ಸಕ್ಷಮ ಪ್ರಾಧಿಕಾರಗಳು ಮಾಡಲಾಗಿರುವ 
ವರ್ಗಾವಣೆಗಳ ವಿವರಗಳನ್ನು ಈ ಆದೇಶಕ್ಕೆ ಲಗತ್ತಿಸಿದ ಅನುಬಂಧ- 2ರ ನಮೂನೆಯಲ್ಲಿ ಸಾರ್ವತ್ರಿಕ ವರ್ಗಾವಣಾ ಅವಧಿ ಮುಗಿದ ನಂತರ 
15 ದಿನಗಳಲ್ಲಿ ಕಳುಹಿಸಬೇಕು. ತದನಂತರ ಪ್ರತಿ 3 ತಿಂಗಳಿಗೊಮ್ಮೆ, ಅಂದರೆ ಸೆಪ್ಟೆಂಬರ್, ಡಿಸೆಂಬರ್ ಹಾಗೂ ಮಾರ್ಚ್ ಅಂತ್ಯಕ್ಕೆ 
ತದನಂತರದ 15 ದಿನಗಳೊಳಗೆ ಈ ಮಾಹಿತಿಯನ್ನು ಸಲ್ಲಿಸಬೇಕು. ತಮ್ಮ ಇಲಾಖೆಯ ಆಡಳಿತ ವ್ಯಾಪ್ತಿಯೊಳಗೆ ಬರುವ ಎಲ್ಲ ಕ್ಷೇತ್ರ 
ಇಲಾಖೆಗಳ ಮಾಹಿತಿಯನ್ನು ಕ್ರೋಢೀಕರಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ನಿಯತಕಾಲಿಕವಾಗಿ ಕಳುಹಿಸುವುದು 
ಸಚಿವಾಲಯದ ಎಲ್ಲ ಆಡಳಿತ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳ ಜವಾಬ್ದಾರಿಯಾಗುತ್ತದೆ . 
ವರ್ಗಾವಣೆಗಳ ಬಗ್ಗೆ ರಾಜಕೀಯ ಒತ್ತಡವನ್ನು ತರುವುದು : 
ಸರ್ಕಾರಿ ನೌಕರನು ವರ್ಗಾವಣೆಯನ್ನು ಹಕ್ಕೆಂದು ಪ್ರತಿಪಾದಿಸುವಂತಿಲ್ಲ. ವರ್ಗಾವಣೆಗಳ ಬಗ್ಗೆ ರಾಜಕೀಯ ಒತ್ತಡವನ್ನು ತರುವುದನ್ನು 
ನಿಷೇಧಿಸಲಾಗಿದೆ. ಯಾವುದೇ ಸರ್ಕಾರಿ ನೌಕರನು ತನ್ನನ್ನು ಯಾವುದೇ ನಿರ್ದಿಷ್ಟವಾದ ಹುದ್ದೆಗೆ ವರ್ಗಾಯಿಸುವ ಬಗ್ಗೆ ಸುತ್ತೋಲೆ ಸಂಖ್ಯೆ : 
ಸಿಆಸುಇ 26 ಸೇನೌವ 93, ದಿನಾಂಕ 22.5.1993, ಅಧಿಕೃತ ಜ್ಞಾಪನ ಸಂಖ್ಯೆ : ಡಿಪಿಎಆರ್ 41 ಎಸ್‌ಟಿಆರ್ 94, ದಿನಾಂಕ 5.8.1994 
ಹಾಗೂ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 54 ಸೇನೌವ 93 , ದಿನಾಂಕ 19.12.1994ರ ಸೂಚನೆಗಳನ್ನು ಉಲ್ಲಂಘಿಸಿ ರಾಜಕೀಯ ಒತ್ತಡ 
ತಂದಲ್ಲಿ ಆತನ ವಿರುದ್ಧ ಮೇಲ್ಕಂಡ ಸುತ್ತೋಲೆಗಳಲ್ಲಿ ಸೂಚಿಸಿರುವಂತೆ ಕ್ರಮ ತೆಗೆದುಕೊಳ್ಳತಕ್ಕದ್ದು . ಅಂತಹ ನೌಕರನನ್ನು ಕೋರಿದ ಸ್ಥಳಕ್ಕೆ 
ವರ್ಗಾವಣೆಗೊಳ್ಳದಂತೆ ನೋಡಿಕೊಳ್ಳತಕ್ಕದ್ದು . 


ಸ್ಥ 


೧ 
) 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


೪೩೯೭ 


G 


13 . ಸಕ್ಷಮ ಪ್ರಾಧಿಕಾರದ ತೀರ್ಮಾನಗಳ ಬಗ್ಗೆ ಮೇಲ್ಮನವಿ : 

ಒಬ್ಬ ಸರ್ಕಾರಿ ನೌಕರನು ವರ್ಗಾವಣೆ ಆದೇಶ ಪಡೆದ ಒಂದು ವಾರದೊಳಗೆ ವರ್ಗಾವಣಾ ಆದೇಶದ ಪ್ರತಿಯೊಡನೆ ವರ್ಗಾವಣೆ 
ಈ ಆದೇಶವನ್ನು ಮಾರ್ಪಡಿಸಲು ಕಾರಣಗಳನ್ನು ನಮೂದಿಸಿ ಸಕ್ಷಮ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಬಹುದು; 
ಆ. ಸಕ್ಷಮ ಪ್ರಾಧಿಕಾರವು ಪ್ರಕರಣದ ಎಲ್ಲ ಸನ್ನಿವೇಶಗಳನ್ನು ಪರಿಗಣಿಸಿ ಈ ಆದೇಶದ ಸೂಚನೆಗಳನ್ನು ಪಾಲಿಸಿ ಸೂಕ್ತವಾದ 

ಆದೇಶಗಳನ್ನು ಹೊರಡಿಸಬಹುದು. 
14 . ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ವರ್ಗಾವಣೆಗಳು : 

ಈ ಆದೇಶದಲ್ಲಿ ವ್ಯತಿರಿಕ್ತವಾಗಿ ಏನೇ ಒಳಗೊಂಡಿದ್ದರೂ ಕರ್ನಾಟಕ ಸರ್ಕಾರ ಸಚಿವಾಲಯದ ಸರ್ಕಾರಿ ನೌಕರರ ಚಲನವಲನದ ಬಗ್ಗೆ 
ಅನುಬಂಧ- 1ರಲ್ಲಿ ಸೂಚಿಸಿರುವಂತೆ ನಿಯಂತ್ರಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವರಾಜು 
ಸರ್ಕಾರದ ಉಪ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವಾ ನಿಯಮಗಳು ) 
ಅನುಬಂಧ - 1 

ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿಯ ಚಲನವಲನ 
1. ಕರ್ನಾಟಕ ಸರ್ಕಾರ ಸಚಿವಾಲಯವು ಕ್ಷೇತ್ರ ಇಲಾಖೆಗಳಿಗಿಂತ ಭಿನ್ನವಾಗಿದ್ದು, ಕ್ಷೇತ್ರ ಇಲಾಖೆಗಳಂತೆ ಸರ್ಕಾರದ ನೀತಿ ಮತ್ತು 
ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಮಾತ್ರ ಸಂಬಂಧಿಸಿರದೆ, ವಿಭಿನ್ನವಾದ ಪಾತ್ರವನ್ನು ಹೊಂದಿದೆ, ಅಂದರೆ, ಯೋಜನೆಗಳನ್ನು ರೂಪಿಸುವುದು 
( ಪಂಚವಾರ್ಷಿಕ ಯೋಜನೆಯೂ ಒಳಗೊಂಡಂತೆ) ಕಾರ್ಯನೀತಿ, ತಜ್ಜತಾಂತ್ರಿಕ ಸಲಹೆಯನ್ನು ಕಾನೂನು, ಸಿಬ್ಬಂದಿ, ಆರ್ಥಿಕ ಮತ್ತು ಇತರ ವಿಷಯಗಳಲ್ಲಿ 
ಒದಗಿಸುವುದು ಹಾಗೂ ಸರ್ಕಾರದ ಭಂಡಾರದಂತೆ ಕಾರ್ಯನಿರ್ವಹಿಸುವುದೂ ಒಳಗೊಂಡಂತೆ ಕೇಂದ್ರ ಸರ್ಕಾರದೊಂದಿಗೆ / ಬಾಹ್ಯ ಏಜೆನ್ಸಿಗಳೊಂದಿಗೆ 
ವ್ಯವಹರಿಸುವುದು. ಅಲ್ಲದೆ ಕರ್ನಾಟಕ ಸರ್ಕಾರ ಸಚಿವಾಲಯವು ಏಕ ಘಟಕ ಕಛೇರಿ, ಆದುದರಿಂದ, ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿಗೆ 
ಸಂಬಂಧಿಸಿದಂತೆ ವರ್ಗಾವಣೆ ಪದಕ್ಕೆ ಬದಲಾಗಿ ಚಲನವಲನ ಪದವನ್ನು ಬಳಸಲಾಗಿದೆ. 

2. ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಸಿಬ್ಬಂದಿಯ ಚಲನವಲನದ ಉದ್ದೇಶಕ್ಕಾಗಿ ಕರ್ನಾಟಕ ಸರ್ಕಾರ ಸಚಿವಾಲಯದ 
ವಿವಿಧ ಇಲಾಖೆಗಳನ್ನು 4 ಪ್ರವರ್ಗಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ಕೆಳಗೆ ನಿರ್ದಿಷ್ಟಪಡಿಸಿರುವಂತೆ:- ಅಭಿವೃದ್ಧಿ ಇಲಾಖೆಗಳು, ನಿಯಂತ್ರಿಸುವ 
ಇಲಾಖೆಗಳು, ಸೇವಾ ಇಲಾಖೆಗಳು ಮತ್ತು ತಾಂತ್ರಿಕ / ಪರಿಣಿತ ಇಲಾಖೆಗಳು. 


ಅಭಿವೃದ್ಧಿ ಇಲಾಖೆಗಳು 


ನಿಯಂತ್ರಣಾ ಇಲಾಖೆಗಳು 


ಸೇವಾನಿರತ ಇಲಾಖೆಗಳು 


ತಾಂತ್ರಿಕ | ಪರಿಣಿತ 

ಇಲಾಖೆಗಳು 


1) ಕೃಷಿ 1) ಸಹಕಾರ 

1) ಶಿಕ್ಷಣ 

1) ಕಾನೂನು 
2) ತೋಟಗಾರಿಕೆ 2) ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ( ಸಿಆಸು | 2) ಆರೋಗ್ಯ ಮತ್ತು ಕುಟುಂಬ | 2) ಸಂಸದೀಯ ವ್ಯವಹಾರಗಳು 
ಇಲಾಖೆಯ ಸೇವಾ ನಿಯಮಗಳು ವಿಭಾಗವನ್ನು | ಕಲ್ಯಾಣ 

ಮತ್ತು ಶಾಸನ ರಚನೆ 
ಹೊರತುಪಡಿಸಿ) 
3) ಪಶುಸಂ ಗೋಪನೆ | 3) ಇಂಧನ 

3) ವಸತಿ 

3) ಯೋಜನೆ, ಕಾರ್ಯಕ್ರಮ 
ಮತ್ತು ಮೀನುಗಾರಿಕೆ 

ಸಂಯೋಜನೆ ಮತ್ತು ಸಾಂಖ್ಯಿಕ 

ಇಲಾಖೆ 
4) ವಾಣಿಜ್ಯ ಮತ್ತು 4) ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು 4) ಪ್ರವಾಸೋದ್ಯಮ 4 ) ಮಾಹಿತಿ ತಂತ್ರಜ್ಞಾನ, ಜೈವಿಕ 
ಕೈಗಾರಿಕೆ ಗ್ರಾಹಕ ವ್ಯವಹಾರಗಳು 

ತಂತ್ರಜ್ಞಾನ ಮತ್ತು ವಿಜ್ಞಾನ 

ಮತ್ತು ತಂತ್ರಜ್ಞಾನ 
5) ಮಹಿಳೆಯರ ಮತ್ತು 5) ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ 

5) ಯುವಜನಸೇವಾ 5) ಸಿಆಸು ಇಲಾಖೆಯ ಸೇವಾ 
ಮಕ್ಕಳ ಅಭಿವೃದ್ಧಿ ಹಾಗೂ 

ನಿಯಮಗಳು ವಿಭಾಗ. 
ವಿಕಲ ಚೇತನರ ಮತ್ತು 
ಹಿರಿಯ ನಾಗರಿಕರ 
ಸಬಲೀಕರಣ 


6) ಆರ್ಥಿಕ 


6) ಗ್ರಾಮೀಣಾಭಿ ವೃದ್ಧಿ | 6) ಒಳಾಡಳಿತ 
ಮತ್ತು ಪಂಚಾಯತ್ 
ರಾಜ್ 


6) ಮೂಲಸೌಕರ್ಯ 
ಅಭಿವೃದ್ಧಿ 


೪೩೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಅಭಿವೃದ್ಧಿ ಇಲಾಖೆಗಳು 


ನಿಯಂತ್ರಣಾ ಇಲಾಖೆಗಳು 


ಸೇವಾನಿರತ ಇಲಾಖೆಗಳು 


ತಾಂತ್ರಿಕ | ಪರಿಣಿತ 

ಇಲಾಖೆಗಳು 


7) ಸಾರಿಗೆ 

1) ಜಲಸಂಪನ್ಮೂಲ 
8) ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆ 8) ವೈದ್ಯಕೀಯ ಶಿಕ್ಷಣ 
9) ಕಾರ್ಮಿಕ 

9) ಸಮಾಜ ಕಲ್ಯಾಣ 
10) ಕಂದಾಯ 

10) ಸಾರ್ವಜನಿಕ 

ಉದ್ದಿಮೆಗಳು 
11 ) ನಗರಾಭಿವೃದ್ಧಿ 
3. ಕರ್ನಾಟಕ ಸರ್ಕಾರ ( ವ್ಯವಹಾರ ಹಂಚಿಕೆ) ನಿಯಮಗಳು, 1977ರನ್ವಯ , ಕರ್ನಾಟಕ ಸರ್ಕಾರ ಸಚಿವಾಲಯದ ಪ್ರತಿ ಇಲಾಖೆಯ 
ಕಾರ್ಯವನ್ನು ಹಂಚಿಕೆ ಮಾಡಲಾಗಿದೆ. ಪ್ರತಿ ಇಲಾಖೆಯು ತನಗೆ ಹಂಚಿಕೆ ಮಾಡಲಾದಂತೆ ಕೆಲವು ವಿಶಿಷ್ಟ ಚಟುವಟಿಕೆಗಳು, ಅಧಿನಿಯಮಗಳು , 
ನಿಯಮಗಳು, ವಿನಿಯಮಯಗಳು ಮುಂತಾದವುಗಳ ಬಗ್ಗೆ ವ್ಯವಹರಿಸುತ್ತದೆ. ಕರ್ನಾಟಕ ಸರ್ಕಾರ ಸಚಿವಾಲಯದ ಒಂದು ಇಲಾಖೆಗೆ ಹಂಚಿಕೆ ಮಾಡಲಾದ 
ನೌಕರ ಸಿಬ್ಬಂದಿಯು ಇಲಾಖೆಗೆ ಸಂಬಂಧಿಸಿದ ಕೆಲಸದ ಪರಿಚಯ ಪಡೆಯಲು ಹಾಗೂ ಪ್ರಾವೀಣ್ಯತೆ ಹೊಂದಲು ಮತ್ತು ತನಗೆ ಹಂಚಿಕೆ ಮಾಡಲಾದ 
ಕೆಲಸದಲ್ಲಿ ನೈಪುಣ್ಯತೆಯನ್ನು ಪಡೆಯಲು ಸಕಾರಣವಾದ ಕಾಲಾವಕಾಶ ಬೇಕಾಗುತ್ತದೆ. 

4. ಮೇಲೆ ತಿಳಿಸಿದ ಹಿನ್ನೆಲೆಯಲ್ಲಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿಯ ಚಲನವಲನ ಮತ್ತು ಅವರ ತರಬೇತಿಯನ್ನು ಕೆಳಗೆ 
ತಿಳಿಸಿದಂತೆ ನಿಯಂತ್ರಿಸಲಾಗುತ್ತದೆ: 

( ಅ) ಒಂದು ಇಲಾಖೆಯಲ್ಲಿ ಕನಿಷ್ಠ ಸೇವಾ ಅವಧಿಯು ಈ ಕೆಳಕಂಡಂತಿದೆ: 
ಹುದ್ದೆ ಅಭಿವೃದ್ಧಿ ಇಲಾಖೆಗಳು 

ತಾಂತ್ರಿಕ / ಪರಿಣಿತ 
ನಿಯಂತ್ರಣಾ ಇಲಾಖೆಗಳು ಸೇವಾ ನಿರತ ಇಲಾಖೆಗಳು 

ಇಲಾಖೆಗಳು 
ಕನಿಷ್ಠ | ಗರಿಷ್ಠ | ಕನಿಷ್ಠ | ಗರಿಷ್ಠ ಕನಿಷ್ಠ 

ಕನಿಷ್ಠ | ಗರಿಷ್ಠ 
(1 ) ( 2) | ( 3 ) 

( 4 ) ( 5 ) (6) | 

| ( 8 ) ( 9) 
ಅಪರ / ಜಂಟಿ | 

| ಮಿತಿ ಇಲ್ಲ 
ಉಪ ಕಾರ್ಯದರ್ಶಿ ವರ್ಷಗಳು | ವರ್ಷಗಳು | ವರ್ಷಗಳು ವರ್ಷಗಳು ವರ್ಷಗಳು ವರ್ಷಗಳು | ವರ್ಷಗಳು 
ಅಧೀನ ಕಾರ್ಯದರ್ಶಿ / 

| ಮಿತಿ ಇಲ್ಲ 
ಶಾಖಾಧಿಕಾರಿಗಳು 

ವರ್ಷಗಳು ವರ್ಷಗಳು ವರ್ಷಗಳು ವರ್ಷಗಳು ವರ್ಷಗಳು ವರ್ಷಗಳು | ವರ್ಷಗಳು 


ಗರಿಷ್ಠ 


ಹಿ . ಸಹಾಯಕರು / 
ಸಹಾಯಕರು 


5 | 
ವರ್ಷಗಳು | ವರ್ಷಗಳು | 

| ವರ್ಷಗಳು | ವರ್ಷಗಳು 


| ಮಿತಿ ಇಲ್ಲ 
| ವರ್ಷಗಳು 


ವರ್ಷಗಳು | ವರ್ಷಗಳು | 


ವರ್ಷಗಳು 


ಕಿ. ಸಹಾಯಕರು/ 
ಗ್ರೂಪ್- ಡಿ 


ವರ್ಷಗಳು | ವರ್ಷಗಳು 


ವರ್ಷಗಳು 


ವರ್ಷಗಳು | ವರ್ಷಗಳು 


ವರ್ಷಗಳು 


ವರ್ಷಗಳು 


ವರ್ಷಗಳು 


ಮೇಲೆ ತಿಳಿಸಿದ ಅವಧಿಯು ಕೆಳಗಿನ ಅಂಶ ( ಆ) ರಲ್ಲಿ ತಿಳಿಸಿದ ತರಬೇತಿ ಅವಧಿಯನ್ನು ಹೊರತುಪಡಿಸಲಾಗಿದೆ. 


( ಆ) ಸಹಾಯಕರು, ಹಿರಿಯ ಸಹಾಯಕರು, ಶಾಖಾಧಿಕಾರಿಗಳು, ಅಧೀನ ಕಾರ್ಯದರ್ಶಿಗಳು ಹುದ್ದೆಗಳನ್ನು ಹೊಂದಿದ ಕರ್ನಾಟಕ ಸರ್ಕಾರ 
ಸಚಿವಾಲಯದ ಸೇವೆಗೆ ಸೇರಿದ ಪ್ರತಿ ಸದಸ್ಯರನ್ನು ಕ್ಷೇತ್ರ ಇಲಾಖೆಗೆ 2 ವರ್ಷಗಳ ಅವಧಿಗೆ ಸೇವೆಗೆ ಸೇರಿದ 5 ವರ್ಷದ ಅವಧಿಯೊಳಗೆ ನಿಯೋಜಿಸತಕ್ಕದ್ದು . 


ಪರಂತು, 52 ವರ್ಷ ವಯಸ್ಸು ಹೊಂದಿದವರನ್ನು ಈ ರೀತಿ ನಿಯೋಜಿಸತಕ್ಕದ್ದಲ್ಲ . 

( ಇ) ಸಂಬಂಧಪಟ್ಟ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಸರ್ಕಾರದ ಕಾರ್ಯದರ್ಶಿ ತಮ್ಮ ಇಲಾಖೆಯ ಅಧಿಕಾರಿಗಳನ್ನು ತಮ್ಮ 
ಇಲಾಖೆಯೊಳಗೆ ಸುತ್ತಿಸಬಹುದು. 

( ಈ ) ಆದರೂ , ಒಂದು ವೇಳೆ ಯಾವುದಾದರೂ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿಯವರು ಮೇಲಿನ ಕಂಡಿಕೆ-5ರಲ್ಲಿ 
ಹೇಳಿರುವ ಕನಿಷ್ಠ ಅವಧಿಯನ್ನು ಪೂರೈಸದಿರುವ ಯಾವುದೇ ಒಬ್ಬ ಅಧಿಕಾರಿಯ ಸೇವೆಯನ್ನು ಸಿಆಸು ಇಲಾಖೆಗೆ ಹಿಂದಿರುಗಿಸಬೇಕೆಂದು ತೀರ್ಮಾನಿಸಿದಲ್ಲಿ 
ಅದಕ್ಕೆ ಸಕಾರಣಗಳನ್ನು ದಾಖಲಿಸಿ, ಸಿಆಸು ಇಲಾಖೆಯ ಪೂರ್ವಾನುಮತಿಯನ್ನು ಪಡೆಯಬೇಕು. ಆದರೆ ದುರ್ನಡತೆಯ ಆರೋಪವು ಯಾವುದೇ 
ಅಧಿಕಾರಿಯ ಸೇವೆಯನ್ನು ಸಿಆಸು ಇಲಾಖೆಗೆ ಹಿಂದಿರುಗಿಸಲು ಕಾರಣವಾಗುವುದಿಲ್ಲ. ಅಂತಹ ಪ್ರಕರಣಗಳಲ್ಲಿ ಸೂಕ್ತ ಶಿಸ್ತು ಕ್ರಮವನ್ನು ಪ್ರಾರಂಭಿಸಲು ಕ್ರಮ 
ತೆಗೆದುಕೊಳ್ಳಬೇಕು. 

( ಉ ) ಸಾಧ್ಯವಾದಷ್ಟು ಮಟ್ಟಿಗೆ ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಬ್ಬಂದಿಯ ಚಲನವಲನವನ್ನು ಮೇಲಿನ ಕಂಡಿಕೆ-2ರಲ್ಲಿ 
ನಮೂದಿಸಿರುವ 4 ಪ್ರವರ್ಗಗಳಿಗೆ ಸೇರಿದ ಇಲಾಖೆಗಳಲ್ಲಿಯೇ ಮಾಡಲು ಖಾತರಿಪಡಿಸಿಕೊಳ್ಳತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೨೦ , ೨೦೧೩ 


೪೩೯೯ 


ಅನುಬಂಧ - 2 

ವರ್ಗಾವಣೆಗಳ ವಿವರಗಳು 
- - - - - - - - - - - - - - - - - - - - - - - - - - ಇಲಾಖೆ 
ಯಿಂದ 

ವರೆಗೆ 


ಅವಧಿ 


- 


೫ 
) 
R 


3. 


ಇಲಾಖೆಯ ಹೆಸರು 
ಹುದ್ದೆಯ ಹೆಸರು 
ವೃಂದ ಬಲ 
ಅನುಮತಿಸಲಾದ 
ಸಂಖ್ಯೆ 


4 , 


ವರ್ಗಾವಣೆಗಳ 


ಮಾಡಲಾದ ವರ್ಗಾವಣೆಗಳ ಸಂಖ್ಯೆ 


ಸಾರ್ವಜನಿಕ ಹಿತಾಸಕ್ತಿಯಲ್ಲಿ 
ಕೋರಿಕೆ ಮೇರೆಗೆ 


ಅವಧಿಪೂರ್ವ 
ವರ್ಗಾವಣೆಗಳು 


ಅವಧಿ ಮೀರಿದ 
ವರ್ಗಾವಣೆಗಳು 


ವ್ಯತ್ಯಾಸ 
( 4 - 5) 


ಹೆಚ್ಚಿನ ವರ್ಗಾವಣೆಗಳನ್ನು ಮಾಡಿದ್ದಲ್ಲಿ 
ಕಾರಣಗಳು 


ಆ 


ಸರ್ಕಾರದ ಆದೇಶದಲ್ಲಿನ 
ಸೂಚನೆಗಳಂತೆ 
ಮುಖ್ಯಮಂತ್ರಿಯವರ ಅನುಮೋದನೆ 
ಪಡೆಯಲಾಗಿದೆಯೇ ? ಇಲ್ಲದಿದ್ದಲ್ಲಿ, 
ಕಾರಣಗಳನ್ನು ತಿಳಿಸುವುದು. 
ಇಲಾಖಾ ಮುಖ್ಯಸ್ಥರ ಷರಾ 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಯವರ ಸಹಿ 


PROCEEDINGS OF THE GOVERNMENT OF KARNATAKA 
PERSONNEL AND ADMINISTRATIVE REFORMS SECRETARIAT 


SUB :- Guidelines regarding Transfer of Government Servants 
Read :- Government Order No. DPAR 4 STR 2001, dated 22 -11- 2001. 


Preamble : 

In the Government order read above, orders were issued framing comprehensive guidelines for transfer of 
Government servants , as per the recommendations of the Administrative Reforms Commission under the Chairmanship of 
Shri Haranahalli Ramaswamy. 

Thereafter , specific instructions were being issued every year for transfer of Government servants mainly in 
accordance with the instructions contained in the Government order read above . 

It is now found expedient to regulate the transfer of Government servants to ensure their continuance in a post 
for a reasonable period so that they get real exposure to the activities of the department and deliver the results / outcomes 
as envisaged . Further, as per the recommendation of the Karnataka Administrative Reforms Commission , it is aimed to 


$ 800 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


bring in more transparency , accountability in administration . More over, for uniform distribution of Personnel throughout 
the State for effective functioning of the Government, it is felt necessary to issue fresh general orders regulating the 
transfer of Government servants. 

Government Order No. DPAR 22 STR 2013 , Bangalore , dated 7 .6 . 2013 
For the reasons explained in the preamble and in supersession of the Government Order dated 22 . 11. 2001 , read 
above , Government are pleased to issue revised instructions regulating the transfer / deputation of Government servants 
as indicated in this Government order. These instructions shall come into effect from the year 2013 - 14 . These guidelines 
are not applicable to those Government servants who are already governed by separate Acts /Rules framed for the purpose 
of transfer . 


( c) 


(d ) 


2 . Periodical Transfers : 

General transfers shall be made in the months of May and June every year . No Government servant shall be 
considered for transfer / deputation except in the circumstances and in the manner specified in this order. For the 
year 2013 - 14 , General Transfers shall be made before 30 -06 - 2013 . 
3 . Explanation :- In this order , unless the context otherwise requires ; 
(a ) Competent Authority means the Appointing Authority or such other Authority authorized to make transfer 

/ deputation ; 
(b ) Deputation means transfer of a Government servant from a post in one department to an equivalent post 

in another department and includes deputation to en - cadre posts / ex -cadre posts / local bodies / co 
operative societies / foreign service posts , as the case may be , as per the provisions of Karnataka Civil 
Services (General Recruitment) Rules , 1977 / Karnataka Civil Service Rules / Cadre and Recruitment Rules 
applicable as the case may be to the posts to which the Government servants are to be deputed ; 
Group - A , B , C , D posts means the posts under the Government, classified as Group - A , B , C , D in rule 5 
of the Karnataka Civil Services (Classification , Control and Appeal) Rules , 1957 ; 
Transfer means the posting of a Government servant from one headquarters to another headquarters or 
from one office to another within the same headquarters , to take up duties of a new post or in consequence 
of a change of headquarters ; 
Note:- Movement of a Government servant within the same office / unit from one post to another one or 

desk / compilation to another one under the same head office shall not be treated as transfer . 
(i) Units of Seniority means the jurisdiction of the respective Appointing Authority in respect of a post; 
Process of Transfer : 
a . Transfers / deputations shall be made by the Competent Authority subject to the conditions indicated 

in this order,mainly in the interest of public service in a transparent manner. Transfers should as far 
as possible be made through Counseling on the basis of requests by giving preference to the length of 
service of a particular Government servant in a particular place and also by considering the various 
aspects as indicated in this Government Order and by considering the factors determining the inter -se 
priorities between the officers. Preference may also be based on the performance of the Government 

servant on the basis of his Annual Performance Reports . 
b . The Cadre Management Authorities constituted for transferring Government servants in the 

Government Order read above are hereby abolished . Transfers shall hereafter be effected by the 

Competent authority . 
5 . Restriction on transfer : 

The Competent Authority shall ensure that the number of Government servants transferred / deputed in any year 
is kept to the barest minimum and ordinarily , the number of Government servants transferred / deputed in any year 
shall not exceed six percent of the total working strength of the cadre in that particular unit of seniority . Transfers / 
deputations should be done in such a way that no Government servant should remain on compulsory waiting . 

Responsibility of Competent Authority : 
The Competent Authority , while effecting transfers / deputations or giving postings may further ensure that, 
(a ) The Government servant against whom there are serious charges and against whom departmental 

proceedings / criminal proceedings are initiated or pending or prosecution is being contemplated , shall not be 
posted to sensitive/ executive posts and should be posted to non -executive posts where they cannot interfere 
with the investigations against them . Further, a Government servant against whom a departmental enquiry / 
criminal case is pending should not be deputed to a post on his request. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


$ 800 


(b ) 

i. 


The maximum period of deputation to a particular post shall be five years at a time. 
A Government servant shall not be considered for deputation if he has not completed the cooling off period 
of two years in his parent department after completion of the last deputation , even if he has not completed 
five years in the earlier deputation . Further, deputation of a Government servant repeatedly to the same post 
is prohibited . 
Unless a suitable person is not available to fill up a particular post in a department as per the Cadre and 
Recruitment Rules of that Department, no Government servant shall be deputed to such posts from other 
Departments. Such deputations made if any, shall be reviewed every year and the deputationist shall be 
repatriated to the parent department soon after the availability of a suitable departmental officer to hold that 
post. 


ii. 


( iii) 


7 . The transfers should not be considered beyond the month of June , except in the following circumstances by the 
competent authority : 

(i) Where transfer / deputation of a Government servant is considered instead of placing him under suspension ; 
(ii) Where new offices / posts are created or posts have fallen vacant due to retirement, promotion , resignation , 

reversion , dismissal, death , compulsory retirement or when a direct recruit is to be posted on his first 
appointment or a promotee has to be posted on promotion or due to any unforeseen circumstances and when 
the posts are required to be filled immediately ; 
Where the transfer is necessitated in particular cases , only due to exceptional circumstances or special 
reasons, restricting the number of such annual transfers to minimum after recording reasons for the same in 
writing . Such cases shall be submitted to the Chief Minister without fail and transfer shall be made 

after obtaining prior approval of the ChiefMinister . 
(iv) The facility of mutual transfer / deputation shall be extended to the Government servant only once in his 

service and 
(v ) Where prima facie a complaint of serious nature is received or leveled against a Government servant to the 

satisfaction of the Head of the Department after ascertaining that Articles of charges / Charge sheet have been 
issued to him or permission has been given for his prosecution in a competent Court of Law . 
Minimum period of stay at a place: 

No Government servant shall ordinarily be transferred / deputed if he has not completed his tenure of 
posting in a place, as indicated below : 


Cadre 


Number of years 


3 


All Group - A posts 


3 years 


All Group – B posts 


All Group - C posts 


4 years 


All Group - D posts 


7 years 


The minimum period of stay for a particular post may be prescribed / revised from time to time by an order by 
the Administrative Departments of the Secretariat, with the prior approval of the Chief Minster, in respect of 
certain types of sensitive cadres in the departments coming under their administrative control, depending upon 
the nature of duties assigned to the post. 


Premature / delayed Transfer 
Generally there should be no premature transfers. The tenure of posting of a Government servant may be 
extended or reduced by the Competent Authority in the following cases after recording the reasons for the same 
in writing. The minimum period of stay at a place as prescribed in para 8 can be reduced and the concerned 
Government servant transferred prematurely if the competent authority feels that he or she is not suitable for 
discharging the duties at the present place and the reasons are recorded to this effect in writing; 
(i) The employee due for transfer after completion of tenure at a place or posting or post has less than two 

years of service for retirement; 


$ 809 


ಕರ್ನಾಟಕ ರಾ 


33 , TO DOWO, Woo go , gona 


ವಿಶೇಷ ರಾಜ್ಯ ಪತ್ರಿಕೆ 


(ii) 


( iii ) 


The employee possesses special technical qualifications or experience for the particular job for which a 
suitable replacement is not immediately available ; 
The employees working on a project or Flagship programmes of Government of India which are in the 
crucial stage of implementation and his withdrawal will seriously jeopardize timely completion of such 
projects; 


( iv) Where both the spouses are Government servants and if one of the spouses is transferred , then the other 

spouse may also be transferred to the same place or nearby place depending upon the availability of 
vacancy even if one of them has not completed the minimum period of stay; 


(v ) 


( vi) W1 


Where a female Government servant is a widow / spinster / unmarried divorcee , she may be transferred 
and in case she is appointed for the first time, may be posted to a place of her choice subject to availability 
of vacancy; 
Where a Government servant is an office -bearer of the Karnataka State Government Employees Association 
only , such Government servant shall not be transferred until the completion of the term for which he has 
been elected . In case no elections are held within three months of the completion of the said term , he may 
be transferred . In case he is reelected , he may be continued in the same place until the completion of the 
second term only . 


( vii) 


Where a Government servant is physically handicapped / challenged or disabled subject to certification by 
the Medical Board ; 


(viii) 


Where a Government servant or his / her spouse or children are suffering from serious or terminal 
ailments , depending upon the availability of the facility ofmedical treatment at the requested place subject 
to certification by the Medical Board ; 


b . 


However, before effecting any premature transfers and for making any transfer after the transfer period , 
and also for extending the tenure of a Government servant for the reasons sta ted above , prior approval of 
the Hon ble Chief Minister must be obtained without fail by the concerned Administrative Department of 
the Secretariat. The Principal Secretaries / Secretaries to Government should not under any circumstances 
issue transfer orders and later seek ratification / post facto approval of the Chief Minister . 


10 . 


11. 


Maintaining a proper balance of vacancies: 
Notwithstanding anything to the contrary contained in this order, if the number of vacancies in any cadre in 
any department in any district is disproportionately large, the Competent Authority shall , as far as possible , 
see that the vacancies are evenly distributed among the various districts . 
Monitoring the transfers: 
Transfers will be monitored throughout the year. Therefore , all the Competent Authorities should file a 
return indicating the number of transfers effected in the form appended as ANNEXURE - 2 to this order , fifteen 
days after the end of the General transfer period . Thereafter, these returns should be filed every three months 
for the periods ending September, December and March within the next fifteen days . It is the responsibility of 
Principal Secretaries / Secretaries to Government to consolidate the reports of every department coming under 
their administrative control and send the same to DPAR periodically . 
Bringing political pressure regarding transfers: 
Transfer cannot be claimed as a matter of right by the Government servants. Bringing political pressure for 
transfers is prohibited . If any Government servant brings political pressure regarding his posting to a 
particular place at any time, in contravention of the instructions contained in circular No . SI AA SU EE 26 SE 
NOU VA 93 dated 22 .5 . 1993, Official Memorandum No. DPAR 41 STR 94 dated 5 . 8 . 1994 and Official 
Memorandum No . SI AA SU EE 54 SE NOU VA 93 dated 19 - 12 - 1994 , he shall be proceeded with accordingly . 
It shall also be ensured that he is not posted to such a post. 


12 . 


13 . 


Review of the decisions of the Competent Authority : 


(i) A Government servant may , within a period of one week from the date of the order of his transfer make an 

application to the Competent Authority accompanied by a copy of the order , seeking a review specifying 
therein , the reasons for the same. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


$ 802 


( ii ) 


The Competent Authority shall consider all the circumstances of the case and pass such orders as it deems fit 
subject to the Provisions contained in this order. 
Transfers in Karnataka Government Secretariat : 


14 . 


Notwithstanding anything to the contrary contained in this order , the movement of the Government servants 
belonging to the Karnataka Government Secretariat Service shall be regulated as specified in ANNEXURE - 1 
appended to this order . 

By order and in the name of the Governor of Karnataka 

DEVARAJU 
Deputy Secretary to Government, 

Department of Personnel and 

Administrative Reforms (Service Rules). 
ANNEXURE - 1 


Government Order No. DPAR 22 STR 2013 , Bangalore , dated :07 -5 - 2013 


Movement of the members of the Karnataka Government Secretariat Service 

1. Unlike the field departments , whose role mainly relates to implementing policies and programmes of 
Government, the Karnataka Government Secretariat has a different role, namely , formulating the plans ( including the five 
year plan ) / policies , rendering specialist / technical advice in legal, personnel, financial and such other matters , 
interacting with the Government of India including the external agencies and functioning as the storehouse of 
Government. Besides , the Karnataka Government Secretariat is a single unit office . Hence , the word "movement" has been 
used in relation to themembers of the Karnataka Government Secretariat Service and not the word " Transfer" . 


2 . For the purpose of the movement of the members of the Karnataka Government Secretariat service , the various 
departments of the Karnataka Government Secretariat are classified into four categories , namely , Development 
Departments , Regulatory Departments , Service Departments and Technical / Specialist Departments as specified below : 


Development 
Departments 


Regulatory Departments 


Service Oriented 

Departments 


Technical / 
Specialized 
Departments 


1 . Co -operation 


1 . Education 


1 . Law 


1 . Agriculture & 
Horticulture 


2 . Animal 
Husbandry & 
Fisheries 


2 . Personnel and Administrative Reforms 
(Except Service Rules Wing of D . P .A . R ) 


2 . Health & Family 
Welfare 


2 . Parliamentary 
Affairs & Legislation 


3 . Energy 


3 . Housing 


3 . Commerce & 
Industries 


3 . Planning & 
Institutional Finance & 
Statistics , Science and 
Technology 


4 . Food, Civil Supplies & Consumer 
Affairs 


4 . Information , Tourism , 
Youth Services 


4 . Information 
Technology 


4 . Women and Child 
Development 
5 . Rural 
Development & 
Panchayath Raj 


5 . Forest , Environment & Ecology 


5 . Infrastructure 
Development 


5 . Service Rules Wing 
in D . P . A . R . 


6 . Finance Department 


6 . Home & Transport 
7 . Kannada & Culture 


6 . Major Irrigation 
7 . Medical Education 
8 . Social Welfare 


8 . Labour 


9 . Revenue 


9 . PublicWorks 


10 . Urban Development 


3 . Each department of the Karnataka Government Secretariat has been allocated work as per the Karnataka 
Government (Allocation of Business ) Rules , 1977 . Each department deals with certain distinct activities, Acts , Rules, 
Regulations etc ., allocated to it. A Member of the Karnataka Government Secretariat Service , who is posted to a particular 
department needs reasonable time to acquaint himself with the work of the department and acquire proficiency and 
expertise in dealing with the work allocated to him . 

4 . In the background mentioned above , the movement of the members of the Karnataka Government Secretariat 
Service and their training shall be regulated as prescribed hereunder : 


8808 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


(a ) Theminimum tenure in a department shall be as follows : 


Post 


Development 
Departments 


Regulatory 
Departments 


Service Oriented 

Departments 


Technical / 
Specialized 
Departments 


Min . 


Max . 


Min . 


Max . 


Min . 


Max . 


Min . 


Max. 


( 1 ) 


( 2 ) 


L 


(3 ) 


(4 ) 


(5 ) 


(6 ) 


( 7 ) 


(8 ) 


(9 ) 


AS / JS /DS 


3 years 


6 years 


3 years 


6 years 


3 years 


6 years 


5 years 


No Limit 


U . Ss . & S .Os. 


3 years 


6 years | 3 years 


6 years 


3 years 


6 years 


5 years 


No Limit 


Sr. Assts / Assts . 


5 years 


7 years 


7 years 


5 years 


7 years 


6 years 


No Limit 


5 years 
5 years 


Jr.Assts. / Group -D 


5 years 


7 years 


7 years 


5 years 


7 years 


| 6 years 


7 years 


The tenure referred to above excludes the period of training mentioned in item (b ) below : 

(b ) Every member of the Karnataka Government Secretariat Service holding posts in the cadres of Assistants , 
Senior Assistants, Section Officers and Under Secretaries shall be deputed to field departments for a period of at least two 
years within five years of entering each of the said cadres ; 

Provided that those who have attained the age of 52 years may not be so deputed . 
(c ) The Principal Secretary / Secretary to Government concerned can rotate the officers within his department; 

(d ) In case , however, the Principal Secretary / Secretary to Government desires to surrender to the Department of 
Personnel and Administrative Reforms, the services of any officer before the completion of the minimum tenure mentioned 
in para 5 above, he shall record reasons for the same and seek prior clearance of the Department of Personnel and 
Administrative Reforms for such surrender . However, alleged mis - conduct cannot be a ground to surrender any officer to 
the Department of Personnel and Administrative Reforms. In such cases, appropriate , disciplinary action should be 
initiated ; 

( e) As far as possible , Department of Personnel and Administrative Reforms will ensure that the movement of the 
members of the Karnataka Government Secretariat Service is within each of the four categories mentioned in para 2 above . 

ANNEXURE - 2 


DETAILS OF TRANSFERS 


OOOO 


- - -- - - -- DEPARTMENT 


For the period from 


- 


to 


Sl.No 


1 


2 


3 


4 


5 


H 


ai 


Name of the Department 
Name of the Cadre 
Cadre strength 
Permitted number of transfers 
No.of transfers effected 
i. In public interest 
ii. On request 


10 


premature transfers 


iv . delayed transfers 
Difference ( 4 - 5 ) 


Reasons for excess transfers if any 


NO 


Whether approval of Hon .CM obtained as 
per the instructions in the Government 
order . If not reasons to be indicated . 


9 . 


Remarks of the Head of the Department 


Signature of Principal Secretary / Secretary 


೪೪೦೫ 


ವಿಶೇಷ ರಾಜ್ಯ ಪತ್ರಿಕೆ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 

ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಸೋಮವಾರ, ಜೂನ್ ೧೦ , ೨೦೧೩ (ಜೇಷ್ಠ ೨೦, ಶಕ ವರ್ಷ ೧೯೩೫ ) 
Part - IV - A || Bangalore , Monday , June 10 , 2013 ( Jyeishta 20 , Shaka Varsha 1935 ) 


ನಂ . ೮೨೫ 
No . 825 


KARNATAKA LEGISLATIVE ASSEMBLY SECRETARIAT 


NOTIFICATION 


No . KLA / LGA / 02 / LABi11/ 2013 , Bangalore, Dated : 10 -6 - 2013 


The following Bill was introduced in Legislative Assembly on 10 -6 - 2013 


ಕರ್ನಾಟಕ ವಿಧಾನ ಸಭೆ 
ಹದಿನಾಲ್ಕನೇ ವಿಧಾನ ಸಭೆ 

ಮೊದಲನೇ ಅಧಿವೇಶನ 
ಕರ್ನಾಟಕ ಪೊಲೀಸು (ತಿದ್ದುಪಡಿ) ವಿಧೇಯಕ, 2013 

(2013ನೇ ಸಾಲಿನ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ 02) 
ಕರ್ನಾಟಕ ಪೋಲೀಸು ಅಧಿನಿಯಮ, 1963ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ, ಕರ್ನಾಟಕ ಪೊಲೀಸು ಅಧಿನಿಯಮ , 1963ನ್ನು ( 1964ರ ಕರ್ನಾಟಕ ಅಧಿನಿಯಮ 4) 
ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು, ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ, 
ಎಂದರೆ: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಪೊಲೀಸು ( ತಿದ್ದುಪಡಿ) ಅಧಿನಿಯಮ, 2013 ಎಂದು 
ಕರೆಯತಕ್ಕದ್ದು. 

( 2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 

2. 20ಬಿ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಪೊಲೀಸು ಅಧಿನಿಯಮ , 1963ರ ( 1964ರ ಕರ್ನಾಟಕ ಅಧಿನಿಯಮ 4 ) (ಇಲ್ಲಿ ಇನ್ನು ಮುಂದೆ 
ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) ಪ್ರಕರಣ 20ಬಿ ಯಲ್ಲಿ, 
(1) (1) ನೇ ಉಪಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

“(1) ರಾಜ್ಯ ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ, ಅಧಿಸೂಚನೆಯ ಮೂಲಕ, ಪೊಲೀಸು ಮಹಾನಿರ್ದೇಶಕ ಮತ್ತು 
ಮಹಾನಿರೀಕ್ಷಕನು ಅಧ್ಯಕ್ಷನಾಗಿರುವ ಮತ್ತು ಸರ್ಕಾರವು ನಾಮನಿರ್ದೇಶಿಸುವ ಪೊಲೀಸು ಅಪರ ಮಹಾನಿರ್ದೇಶಕರ ದರ್ಜೆಗಿಂತ 
ಕಡಿಮೆಯಿಲ್ಲದ, ಮೂವರು ಹಿರಿಯ ಪೊಲೀಸು ಅಧಿಕಾರಿಗಳು ಸದಸ್ಯರಾಗಿರುವ, ಪೊಲೀಸು ಸಿಬ್ಬಂದಿ ಮಂಡಳಿಯನ್ನು ಸ್ಥಾಪಿಸತಕ್ಕದ್ದು. 

ಪೊಲೀಸು ಅಪರ ಮಹಾನಿರ್ದೇಶಕ ( ಆಡಳಿತ) ಇವರು ಸದಸ್ಯ ಕಾರ್ಯದರ್ಶಿಯಾಗಿರತಕ್ಕದ್ದು.”; 
(ii) ( 2) ನೇ ಉಪಪ್ರಕರಣದಲ್ಲಿ ( ಸಿ) ಖಂಡವನ್ನು ಬಿಟ್ಟುಬಿಡತಕ್ಕದ್ದು; 
(ii) ( 4) ನೇ ಉಪಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು , ಎಂದರೆ: 

“(4) ಸರ್ಕಾರವು, ಪೊಲೀಸು ಸಿಬ್ಬಂದಿ ಮಂಡಳಿಯ ನಿರ್ಣಯವನ್ನು , ಮಾರ್ಪಾಡು ಮಾಡುವುದಕ್ಕೆ ಕಾರಣಗಳನ್ನು 
ದಾಖಲಿಸಿದ ತರುವಾಯ, ಮಾರ್ಪಡಿಸಬಹುದು. ” 
3, 20ಎಫ್ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ ಪ್ರಕರಣ 20ಎಫ್ ರಲ್ಲಿ, 
(1) (1) ನೇ ಉಪಪ್ರಕರಣಕ್ಕೆ, ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು , ಎಂದರೆ: 

“(1) ವಯೋನಿವೃತ್ತಿಗೆ ಒಳಪಟ್ಟು, ಕಾರ್ಯಾಚರಣೆ ಕರ್ತವ್ಯಗಳ ಮೇಲಿರುವ ಅಥವಾ ಸರ್ಕಾರವು ಕಾಲಕಾಲಕ್ಕೆ 
ಅಧಿಸೂಚಿಸಬಹುದಾದ ಅಂಥ ಇತರ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವ ಅಧಿಕಾರಿಗಳು, ಕನಿಷ್ಠ ಒಂದು ವರ್ಷದ 

ಪದಾವಧಿಯನ್ನು ಹೊಂದಿರತಕ್ಕದ್ದು: 
ಪರಂತು, ಪೊಲೀಸು ಸಿಬ್ಬಂದಿ ಮಂಡಳಿ ಅಥವಾ ಸಂದರ್ಭಾನುಸಾರವಾಗಿ ಸರ್ಕಾರವು, ಯಾವೊಬ್ಬ ಅಂಥ ಇತರ ಅಧಿಕಾರಿಯನ್ನು , ಕನಿಷ್ಠ 
ಪದಾವಧಿಯು ಮುಕ್ತಾಯವಾಗುವುದಕ್ಕೆ ಮೊದಲು, ಆತನ ಪದದಿಂದ , ಈ ಮುಂದಿನ ಕಾರಣಗಳಿಗಾಗಿ ಎಂದರೆ: 

(ಎ) ಉನ್ನತ ಹುದ್ದೆಗೆ ಬಡ್ತಿ ಹೊಂದಿದ್ದರೆ; ಅಥವಾ 
( ಬಿ ) ಕ್ರಿಮಿನಲ್ ಅಪರಾಧದಲ್ಲಿ ನ್ಯಾಯಾಲಯದಿಂದ ನಿರ್ಣೀತ ಅಪರಾಧಿಯಾಗಿದ್ದರೆ ಅಥವಾ ನ್ಯಾಯಾಲಯವು ಆರೋಪಗಳನ್ನು 

ರೂಪಿಸಿದ್ದರೆ ; ಅಥವಾ 


೪೪೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೦ , ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಸಂಬಂಧಪಟ್ಟ ಶಿಸ್ತು ಮತ್ತು ಮೇಲ್ಮನವಿ ನಿಯಮಗಳ ಅಡಿಯಲ್ಲಿ ವಜಾ, ತೆಗೆದುಹಾಕುವುದು, ಬಿಡುಗಡೆ ಅಥವಾ ಸೇವೆಯಿಂದ 
ಕಡ್ಡಾಯ ನಿವೃತ್ತಿ ಅಥವಾ ಕಡಿಮೆ ದರ್ಜೆಗೆ ಇಳಿಸುವ ಶಿಕ್ಷೆಯನ್ನು ವಿಧಿಸುವ ಐತೀರ್ಪನ್ನು ನೀಡಿದ್ದರೆ; ಅಥವಾ 
ಸದರಿ ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ಸೇವೆಯಿಂದ ಅಮಾನತುಗೊಂಡಿದ್ದರೆ; ಅಥವಾ 
ದೈಹಿಕ ಅಥವಾ ಮಾನಸಿಕ ಅನಾರೋಗ್ಯದಿಂದ ಅಥವಾ ಅನ್ಯಥಾ ತನ್ನ ಪ್ರಕಾರ್ಯಗಳನ್ನು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸಲು 

ಅಸಮರ್ಥನಾಗಿದ್ದರೆ; ಅಥವಾ 
( ಎಫ್ ) ಬಡ್ತಿ, ವರ್ಗಾವಣೆ ಅಥವಾ ನಿವೃತ್ತಿಯ ಮೂಲಕ ಉಂಟಾದ ಖಾಲಿ ಸ್ಥಾನವನ್ನು ಭರ್ತಿ ಮಾಡುವ ಅಗತ್ಯತೆಯನ್ನು ಹೊಂದಿದ್ದರೆ; 

ಅಥವಾ 


(ಇ) 


( ಜಿ ) 


ಸಂಬಂಧಪಟ್ಟ ಅಧಿಕಾರಿಯ ಲಿಖಿತ ಕೋರಿಕೆ ಇದ್ದರೆ, 


- ವರ್ಗಾವಣೆ ಮಾಡಬಹುದು: 

ಮತ್ತು ಪರಂತು, ಸರ್ಕಾರವು, ರಾಜ್ಯ ಸರ್ಕಾರದ ಅಭಿಪ್ರಾಯದಲ್ಲಿ, ದುರ್ನಡತೆ ಅಥವಾ ಅತೀವ ನಿರ್ಲಕ್ಷತೆ ಅಥವಾ ನೈತಿಕ ಅಧಃಪತನದ 
ಕೃತ್ಯಕ್ಕಾಗಿ ಒಬ್ಬ ಅಧಿಕಾರಿಯನ್ನು ಆತನ ಕನಿಷ್ಠ ಪದಾವಧಿಯ ಮುಕ್ತಾಯಕ್ಕೆ ಮೊದಲು ಆತನನ್ನು ವರ್ಗಾವಣೆ ಮಾಡಬಹುದು." 

(ii) (2) ನೇ ಉಪಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 

"(2) ವಯೋನಿವೃತ್ತಿಗೊಳಪಟ್ಟು, ಪೊಲೀಸು ಅಪರ ಮಹಾ ನಿರ್ದೇಶಕನು, ಕ್ಷೇತ್ರದಲ್ಲಿ ಕಾರ್ಯಾಚರಣೆ ಕರ್ತವ್ಯದಲ್ಲಿರುವ ಅಥವಾ ಸರ್ಕಾರವು 
ಕಾಲಕಾಲಕ್ಕೆ ಅಧಿಸೂಚಿಸಬಹುದಾದಂಥ ಇತರ ಅಂಥ ಕರ್ತವ್ಯದಲ್ಲಿರುವ ವಲಯದ ಪ್ರಭಾರ ಹೊಂದಿರುವ ಪೊಲೀಸು ಮಹಾ ನಿರೀಕ್ಷಕನು ಅಥವಾ 
ಪೋಲೀಸು ಅಪರ ಅಧೀಕ್ಷಕನನ್ನೊಳಗೊಂಡಂತೆ ಜಿಲ್ಲೆಯ ಪ್ರಭಾರ ಹೊಂದಿರುವ ಪೊಲೀಸು ಅಧೀಕ್ಷಕನು ಕನಿಷ್ಠ ಒಂದು ವರ್ಷದ ಪದಾವಧಿಯನ್ನು 
ಹೊಂದತಕ್ಕದ್ದು: 

ಪರಂತು, ರಾಜ್ಯ ಸರ್ಕಾರದ ಅಭಿಪ್ರಾಯದಲ್ಲಿ ಅತೀವ ದುರ್ನಡತೆ ಅಥವಾ ನಿರ್ಲಕ್ಷ್ಯ ಅಥವಾ ನೈತಿಕ ಅಧಃಪತನದ ಕೃತ್ಯದ ಕಾರಣಗಳಿಗಾಗಿ 
ಅಥವಾ (1) ನೇ ಉಪಪ್ರಕರಣದ ಪರಂತುಕಗಳಲ್ಲಿ ನಿರ್ದಿಷ್ಟಪಡಿಸಲಾದ ಸನ್ನಿವೇಶಗಳಡಿಯಲ್ಲಿ ಅಂಥ ಅಧಿಕಾರಿಯನ್ನು ಒಂದು ವರ್ಷದ ಅವಧಿಯೊಳಗೆ 
ಸರ್ಕಾರವು ವರ್ಗಾವಣೆ ಮಾಡಬಹುದು." 

ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
ಪೊಲೀಸು ಸುಧಾರಣೆಗಳ ಸಂಬಂಧದಲ್ಲಿ , ರಿಟ್ ಅರ್ಜಿ ಸಂಖ್ಯೆ : 310 /1996ರಲ್ಲಿ ( ಶ್ರೀ ಪ್ರಕಾಶ್ ಸಿಂಗ್ ಮತ್ತು ಇತರರು ವಿರುದ್ದ ಕೇಂದ್ರ ಸರ್ಕಾರ 
ಮತ್ತು ಇತರರು) ಘನತೆವೆತ್ತ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನು ಪಾಲನೆ ಮಾಡುವುದಕ್ಕಾಗಿ ಮತ್ತು ಪೊಲೀಸು ಸಿಬ್ಬಂದಿ 
ಮಂಡಳಿಯ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಕರ್ನಾಟಕ ಪೊಲೀಸು ಅಧಿನಿಯಮ, 1963ನ್ನು ( 1964ರ ಕರ್ನಾಟಕ 
ಅಧಿನಿಯಮ 4) ತಿದ್ದುಪಡಿ ಮಾಡುವುದು ಅವಶ್ಯವೆಂದು ಪರಿಗಣಿಸಲಾಗಿದೆ. 
ಆದ್ದರಿಂದ ಈ ವಿಧೇಯಕ. 

ಆರ್ಥಿಕ ಜ್ಞಾಪನ ಪತ್ರ 
ಪ್ರಸ್ತಾವಿತ ಶಾಸನಾತ್ಮಾಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 

ಕೆ. ಜೆ. ಜಾರ್ಜ್ 
ಗೃಹ ಸಚಿವರು 


Ho 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


ಅನುಬಂಧ 


ಕರ್ನಾಟಕ ಪೊಲೀಸು ಅಧಿನಿಯಮ, 1963ರ (1964ರ ಕರ್ನಾಟಕ ಅಧಿನಿಯಮ 4) ಉದ್ದತ ಭಾಗ 


XX 


XX 


XX 


20ಬಿ. ಪೊಲೀಸು ಸಿಬ್ಬಂದಿ ಮಂಡಳಿ.- (1) ರಾಜ್ಯ ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ, ಪೊಲೀಸು 
ಮಹಾನಿರ್ದೇಶಕ ಮತ್ತು ಮಹಾನಿರೀಕ್ಷಕನು ಅಧ್ಯಕ್ಷನಾಗಿರುವ ಮತ್ತು ಪೊಲೀಸು ಅಪರ ಮಹಾನಿರ್ದೇಶಕರ ದರ್ಜೆಗಿಂತ ಕಡಿಮೆಯಿಲ್ಲದ ಪೊಲೀಸು 
ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೂವರು ಜೇಷ್ಟತಮ ಪೊಲೀಸು ಅಧಿಕಾರಿಗಳು ಸದಸ್ಯರಾಗಿರುವ ಪೊಲೀಸು ಸಿಬ್ಬಂದಿ ಮಂಡಳಿಯನ್ನು 
ಸ್ಥಾಪಿಸತಕ್ಕದ್ದು, ಪೊಲೀಸು ಅಪರ ಮಹಾನಿರ್ದೇಶಕರು ( ಆಡಳಿತ) ಇವರು ಸಂಚಾಲಕರಾಗಿರತಕ್ಕದ್ದು. 
(2) ಪೊಲೀಸು ಸಿಬ್ಬಂದಿ ಮಂಡಳಿಯು ಈ ಮುಂದಿನ ಪ್ರಕಾರ್ಯಗಳನ್ನು ಒಳಗೊಂಡಿರತಕ್ಕದ್ದು , ಎಂದರೆ: 

20ಎಫ್ ಪ್ರಕರಣದ ಉಪಬಂಧಗಳಿಗೆ ಒಳಪಟ್ಟು, ಇದು ಪೋಲೀಸು ಉಪ ಅಧೀಕ್ಷಕರ ದರ್ಜೆಯ ಮತ್ತು ಕಡಿಮೆ 
ದರ್ಜೆಯ ಪೊಲೀಸು ಅಧಿಕಾರಿಗಳ ವರ್ಗಾವಣೆಗಳು ಮತ್ತು ನಿಯೋಜನೆಗಳು , ಬಡ್ತಿಗಳು ಮತ್ತು ಇತರೆ ಸೇವಾ 
ಸಂಬಂಧಿ ವಿಷಯಗಳನ್ನು ನಿರ್ಧರಿಸತಕ್ಕದ್ದು; 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೨೦ , ೨೦೧೩ 


೪೪೦೭ 


( ಬಿ ) 

ಇದು, ನಿಯಮಿಸಲಾದಂತೆ ನೇರ ನೇಮಕಾತಿ ಮತ್ತು ಬಡ್ತಿಗಾಗಿನ ಮೀಸಲಾತಿಯನ್ನು ಮತ್ತು ಕೋಟಾವನ್ನು 
ಸೂಕ್ತವಾಗಿ ಪರಿಶೀಲಿಸಿದ ತರುವಾಯ , ಪೊಲೀಸು ಉಪ ಅಧೀಕ್ಷಕನ ದರ್ಜೆಯ ಬಡ್ಡಿಗೆ ಶಿಫಾರಸ್ಸನ್ನು 
ಮಾಡತಕ್ಕದ್ದು . ಈ ಉದ್ದೇಶಕ್ಕಾಗಿ, ಸರ್ಕಾರವು ಕಾಲಕಾಲಕ್ಕೆ ನಿಯಮಿಸಬಹುದಾದ ಆದೇಶಗಳು ಅಥವಾ 
ಮಾರ್ಗದರ್ಶಿ ಸೂತ್ರಗಳ ಅನ್ವಯ ಪೊಲೀಸು ಮಹಾನಿರ್ದೇಶಕ ಮತ್ತು ಪೊಲೀಸು ಮಹಾನಿರೀಕ್ಷಕನು, ಒಂದು 
ಪ್ರತ್ಯೇಕ ರಿಜಿಸ್ಟರನ್ನು ನಿರ್ವಹಿಸತಕ್ಕದ್ದು; 
ಪೊಲೀಸು ಅಪರ ಅಧೀಕ್ಷಕರ ದರ್ಜೆಯ ಮತ್ತು ಅದಕ್ಕಿಂತ ಮೇಲಿನ ದರ್ಜೆಯ ಅಧಿಕಾರಿಗಳ ನಿಯೋಜನೆಗಳು 

ಮತ್ತು ವರ್ಗಾವಣೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸೂಕ್ತ ಶಿಫಾರಸ್ಸುಗಳನ್ನು ಮಾಡತಕ್ಕದ್ದು; 
( ಡಿ) ರಾಜ್ಯದಲ್ಲಿ ಪೊಲೀಸು ಸೇವೆಯ ಕಾರ್ಯನಿರ್ವಹಣೆಯನ್ನು ಸಾಮಾನ್ಯವಾಗಿ ಪರಿಶೀಲಿಸತಕ್ಕದ್ದು; 

ನಿಯಮಿಸಬಹುದಾದ ಅಂಥ ಇತರ ಪ್ರಕಾರ್ಯಗಳನ್ನು ನೆರವೇರಿಸತಕ್ಕದ್ದು. 
(3) ಅದರ ನಿಯಂತ್ರಣ ಮತ್ತು ನಿರ್ದೇಶನಗಳಿಗೆ ಒಳಪಟ್ಟು, ಪೊಲೀಸು ಸಿಬ್ಬಂದಿ ಮಂಡಳಿಯು, ಸಿ ಮತ್ತು ಡಿ ದರ್ಜೆ ನೌಕರರನ್ನು ವರ್ಗಾವಣೆ 
ಮಾಡಲು ಜಿಲ್ಲೆಯೊಳಗೆ ಪೊಲೀಸು ಅಧೀಕ್ಷಕರನ್ನು ಮತ್ತು ವಲಯದೊಳಗೆ ಪೋಲೀಸು ಮಹಾ ನಿರೀಕ್ಷಕರನ್ನು ಅಧಿಕೃತಗೊಳಿಸಬಹುದು. 

( 4) ಸರ್ಕಾರವು, ಅಸಾಧಾರಣ ಸಂದರ್ಭಗಳಲ್ಲಿ , ಪೊಲೀಸು ಸಿಬ್ಬಂದಿ ಮಂಡಳಿಯ ನಿರ್ಧಾರವನ್ನು ಮಾರ್ಪಾಡು ಮಾಡುವುದಕ್ಕೆ 
ಸಂಬಂಧಿಸಿದಂತೆ ತನ್ನ ಕಾರಣಗಳನ್ನು ದಾಖಲಿಸಿದ ತರುವಾಯ ಮಾತ್ರವೇ , ಹಾಗೆ ಮಾರ್ಪಾಟು ಮಾಡಬಹುದು. ಪೋಲೀಸು ಅಪರ ಅಧೀಕ್ಷಕ ದರ್ಜೆಯ 
ಮತ್ತು ಅದರ ಮೇಲಿನ ದರ್ಜೆಯ ಅಧಿಕಾರಗಳ ನಿಯೋಜನೆಗಳ ಮತ್ತು ವರ್ಗಾವಣೆಗಳ ಬಗ್ಗೆ ಪೊಲೀಸು ಸಿಬ್ಬಂದಿ ಮಂಡಳಿಯು ಮಾಡಿದ 
ಶಿಫಾರಸ್ಸುಗಳಿಗೆ ಸಂಬಂಧಿಸಿದಂತೆ ಸರ್ಕಾರವು, ಈ ಶಿಫಾರಸ್ಸುಗಳಿಗೆ ಸೂಕ್ತ ಮಾನ್ಯತೆಯನ್ನು ನೀಡತಕ್ಕದ್ದು ಮತ್ತು ಅವುಗಳನ್ನು ಸಾಮಾನ್ಯವಾಗಿ 
ಒಪ್ಪಿಕೊಳ್ಳತಕ್ಕದ್ದು. 

(5) ಪೋಲೀಸು ಸಿಬ್ಬಂದಿ ಮಂಡಳಿಯು ನಿರ್ಧರಿಸಿದ ಮತ್ತು ಜಾರಿಗೆ ತಂದ ವರ್ಗಾವಣೆಗಳು , ಕಟ್ಟುನಿಟ್ಟಾಗಿ 20ಎಫ್ ಪ್ರಕರಣಕ್ಕೆ ಅನುಸಾರವಾಗಿ 
ಮತ್ತು ಸರ್ಕಾರವು ಕಾಲಕಾಲಕ್ಕೆ ನೀಡಿದ ಸಾಮಾನ್ಯ ವರ್ಗಾವಣೆ ಮಾರ್ಗದರ್ಶಿ ಸೂತ್ರಗಳಿಗೆ ಅನುಸಾರವಾಗಿ ಇರತಕ್ಕದ್ದು. 

(6) ದೂರುಗಳ ಮೇಲೆ, ಪೊಲೀಸು ಅಧಿಕಾರಿಗಳ ಅಥವಾ ಸಿಬ್ಬಂದಿಯ ವರ್ಗಾವಣೆಗೆ ಸಂಬಂಧಿಸಿದ ಪ್ರಕರಣಗಳನ್ನು ಪೊಲೀಸು ಸಿಬ್ಬಂದಿ 
ಮಂಡಳಿಯು ಪರಿಗಣಿಸತಕ್ಕದ್ದು ಮತ್ತು ಈ ಸಂಬಂಧದಲ್ಲಿ ಕೈಗೊಂಡ ಕ್ರಮವನ್ನು ಸರ್ಕಾರಕ್ಕೆ ವರದಿ ಮಾಡತಕ್ಕದ್ದು. 

(7) ಪೊಲೀಸು ಸಿಬ್ಬಂದಿ ಮಂಡಳಿಯ ನಡವಳಿಗಳ ಪ್ರತಿಗಳನ್ನು ಮತ್ತು ಅವುಗಳ ಮೇಲೆ ಹೊರಡಿಸಲಾದ ವರ್ಗಾವಣೆ ಆದೇಶಗಳನ್ನು ಕೂಡಲೇ 
ಸರ್ಕಾರಕ್ಕೆ ಕಳುಹಿಸತಕ್ಕದ್ದು. 
XX 

XX 
20ಎಫ್ . ಪೊಲೀಸ್ ಠಾಣೆಗಳ, ವೃತ್ತದ, ಉಪವಿಭಾಗದ , ಜಿಲ್ಲೆ ಮತ್ತು ವಲಯಗಳ ಪ್ರಭಾರದಲ್ಲಿರುವ ಅಧಿಕಾರಿಗಳ ಪದಾವಧಿ.- (1) 
ವಯೋನಿವೃತ್ತಿಗೆ ಒಳಪಟ್ಟು, ಕಾರ್ಯಾಚರಣೆ ಕರ್ತವ್ಯದ ಮತ್ತು ಪೊಲೀಸ್ ಠಾಣೆಯ, ವೃತ್ತದ, ಉಪವಿಭಾಗದ, ಜಿಲ್ಲೆ ಮತ್ತು ವಲಯಗಳ ಪ್ರಭಾರದಲ್ಲಿರುವ 
ಅಧಿಕಾರಿಗಳು ಕನಿಷ್ಠ ಒಂದು ವರ್ಷಗಳ ಪದಾವಧಿಯನ್ನು ಹೊಂದಿರಬಹುದು: 

ಪರಂತು, ಯಾವೊಬ್ಬ ಅಂಥ ಅಧಿಕಾರಿಯನ್ನು, ಪೊಲೀಸ್ ಸಿಬ್ಬಂದಿ ಮಂಡಳಿಯು ಅಥವಾ ಪೊಲೀಸ್ ಸಿಬ್ಬಂದಿ ಮಂಡಳಿಯೊಡನೆ 
ಸಮಾಲೋಚಿಸಿ ಸರ್ಕಾರವು, ಈ ಮುಂದಿನವುಗಳ ಪರಿಣಾಮವಾಗಿ, ಎಂದರೆ: 

( ಎ) ಉನ್ನತ ಹುದ್ದೆಗೆ ಬಡ್ತಿ ಹೊಂದಿದ್ದರೆ; ಅಥವಾ 
( ಬಿ) ಕ್ರಿಮಿನಲ್ ಅಪರಾಧದಲ್ಲಿ ನ್ಯಾಯಾಲಯದಿಂದ ನಿರ್ಣೀತ ಅಪರಾಧಿಯಾಗಿದ್ದರೆ ಅಥವಾ ನ್ಯಾಯಾಲಯವು ಆರೋಪಗಳನ್ನು 

ರೂಪಿಸಿದ್ದರೆ; ಅಥವಾ 
ಸಂಬಂಧಪಟ್ಟ ಶಿಸ್ತು ಮತ್ತು ಮೇಲ್ಮನವಿ ನಿಯಮಗಳ ಅಡಿಯಲ್ಲಿ ವಜಾ , ತೆಗೆದುಹಾಕುವುದು, ಬಿಡುಗಡೆ ಅಥವಾ ಸೇವೆಯಿಂದ 
ಕಡ್ಡಾಯ ನಿವೃತ್ತಿ ಅಥವಾ ಕಡಿಮೆ ದರ್ಜೆಗೆ ಇಳಿಸುವ ಶಿಕ್ಷೆಯನ್ನು ವಿಧಿಸುವ ಐತೀರ್ಪನ್ನು ನೀಡಿದ್ದರೆ ; ಅಥವಾ 

ಸದರಿ ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ಸೇವೆಯಿಂದ ಅಮಾನತ್ತುಗೊಂಡಿದ್ದರೆ; ಅಥವಾ 
* ದೈಹಿಕ ಅಥವಾ ಮಾನಸಿಕ ಅನಾರೋಗ್ಯದಿಂದ ತನ್ನ ಪ್ರಕಾರ್ಯಗಳನ್ನು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸಲು ಅಸಮರ್ಥನಾಗಿದ್ದರೆ 

ಅಥವಾ ಅನ್ಯಥಾ ಅಶಕ್ತನಾಗಿದ್ದರೆ; ಅಥವಾ 
(ಎಫ್ ) ಬಡ್ತಿ, ವರ್ಗಾವಣೆ ಅಥವಾ ನಿವೃತ್ತಿಯ ಮೂಲಕ ಉಂಟಾದ ಖಾಲಿ ಸ್ಥಾನವನ್ನು ಭರ್ತಿ ಮಾಡುವ ಅಗತ್ಯತೆಯನ್ನು ಹೊಂದಿದ್ದರೆ; 

ಅಥವಾ 
( ಜಿ) ಸಂಬಂಧಪಟ್ಟ ಅಧಿಕಾರಿಯ ಲಿಖಿತ ಕೋರಿಕೆ ಇದ್ದರೆ, 
- ಮೇಲಿನ ಕನಿಷ್ಠ ಪದಾವಧಿಯು ಮುಕ್ತಾಯವಾಗುವುದಕ್ಕೆ ಮೊದಲೇ ಆತನನ್ನು ವರ್ಗಾಯಿಸಬಹುದು: 

ಮತ್ತು ಪರಂತು, ಪೊಲೀಸು ಸಿಬ್ಬಂದಿ ಮಂಡಳಿಯೊಂದಿಗೆ ಸಮಾಲೋಚನೆ ನಡೆಸಿದ ತರುವಾಯ ಸರ್ಕಾರವು, ಒಬ್ಬ ಅಧಿಕಾರಿಯನ್ನು 
ದುರ್ನಡತೆ ಅಥವಾ ಅತೀವ ನಿರ್ಲಕ್ಷತೆ ಅಥವಾ ನೈತಿಕ ಅಧಃಪತನದ ಕೃತ್ಯಗಳ ಕಾರಣದಿಂದಾಗಿ ಆತನ ಪದಾವಧಿಯು ಮುಕ್ತಾಯವಾಗುವುದಕ್ಕೆ ಮೊದಲೇ 
ಆತನನ್ನು ವರ್ಗಾಯಿಸಬಹುದು. 


XX 


8800 


ಕರ್ನಾಟಕ ರ 


g ,Twao , Woor go , 9002 


ವಿಶೇಷ ರಾಜ್ಯ ಪತ್ರಿಕೆ 


( 2 ) ವಯೋನಿವೃತ್ತಿಗೆ ಒಳಪಟ್ಟು, ಕ್ಷೇತ್ರದಲ್ಲಿನ ಕಾರ್ಯನಿರ್ವಹಣಾ ಕರ್ತವ್ಯಗಳ ಮೇಲಿರುವಂಥ ಪೊಲೀಸು ಅಪರ ಅಧೀಕ್ಷಕನೂ 
ಒಳಗೊಂಡಂತೆ, ವಲಯದ ಪ್ರಭಾರದಲ್ಲಿರುವ ಪೊಲೀಸು ಮಹಾ ನಿರೀಕ್ಷಕನು ಅಥವಾ ಜಿಲ್ಲೆಯ ಪ್ರಭಾರದಲ್ಲಿರುವ ಪೊಲೀಸು ಅಧೀಕ್ಷಕನು, ಕನಿಷ್ಠ ಒಂದು 
ವರ್ಷಗಳ ಪದಾವಧಿಯನ್ನು ಹೊಂದಿರತಕ್ಕದ್ದು: 

ಪರಂತು, ಸರ್ಕಾರವು, ತೀವ್ರ ದುರ್ನಡತೆ ಅಥವಾ ನಿರ್ಲಕ್ಷತೆ ಅಥವಾ ನೈತಿಕ ಅಧಃಪತನದ ಕಾರಣಗಳಿಗಾಗಿ ಅಥವಾ (1) ನೇ ಉಪ ಪ್ರಕರಣದ 
ಪರಂತುಕದಲ್ಲಿ ಹೇಳಿದ ಸಂದರ್ಭಗಳಡಿಯಲ್ಲಿ ಮೇಲಿನ ಪ್ರವರ್ಗದ ಅಧಿಕಾರಿಯನ್ನು ಒಂದು ವರ್ಷಗಳ ಅವಧಿಯೊಳಗೆ ವರ್ಗಾಯಿಸಬಹುದು. 
XX 

XX 

XX 
KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

FIRST SESSION 


THE KARNATAKA POLICE (AMENDMENT) BILL , 2013 

(L . A . Bill No . 02 of 2013 ) 
A Bill further to amend the Karnataka Police Act, 1963 . 

Whereas it is expedient further to amend the Karnataka Police Act, 1963 (Karnataka Act No. 4 of 1964) for the 
purposes hereinafter appearing; 

Be it enacted by the Karnataka State Legislature in the sixty - fourth year of the Republic of India , as follows: 
1 . Short title and commencement .- (1) This Act may be called the Karnataka Police (Amendment) Act, 2013. 

(2 ) It shall come into force at once . 
2 . Amendment of section 20 B .- In the Karnataka Police Act, 1963 (Karnataka Act 4 of 1964) (hereinafter 
referred to as the principal Act), in section 20B , 
(i) for sub -section ( 1), the following shall be substituted , namely : 

" ( 1) The State Government shall, by notification in the official Gazette , establish a Police Establishment 
Board with the Director General and Inspector General of Police as Chairman and three senior police 
officers not below the rank of Additional Director General of Police asmembers to be nominated by the 
Government. Additional Director General of Police (Administration ) shall be the Member Secretary "; 
(ii) in sub -section (2 ), clause (c ) shall be omitted ; 
(iii) for sub - section (4 ), the following shall be substituted , namely : 
" (4 ) The Governmentmay modify the decision of the Police Establishment Board after recording its 
reasons for doing so ." 
3 . Amendment of section 20 F .- In section 20F of the principal Act , 
(i) for sub - section (1), the following shall be substituted , namely : 

" ( 1) Subject to superannuation , the officers who are in operational duties or such other duties 
as may be notified by the Government from time to time shall have a minimum tenure of one year: 

Provided that any such officer may be transferred by the Police Establishment Board or by the 
Government as the case may be from his post before the expiry of the minimum tenure consequent 
upon , 

promotion to a higher post; or 
on conviction , or charges having been framed by a court of Law in a criminal offence ; or 
imposition of punishment of dismissal, removal, discharge or compulsory retirement from 
service or of reduction to a lower rank awarded under the relevant discipline and appeal 
rules ; or 
suspension from the service in accordance with the provisions of the said rules ; or 
incapacitation by physical or mental illness or otherwise becoming unable to discharge his 
functions and duties ; or 

the need to fill up a vacancy caused by promotion , transfer or retirement; or 
(g) on request of the officer concerned in writing: 

Provided further that the Government may , transfer an officer before the expiry of his 
minimum tenure on account of misconduct or gross negligence or an act of moral turpitude in the 

opinion of the State Government" . 
(ii) for sub - section (2 ), the following shall be substituted , namely : 


To 


© 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


$ 806 


" (2 ) Subject to superannuation , the Additional Director General of Police , the Inspector 
General of Police in charge of Range or Superintendent of Police in charge of a District including 
Additional Superintendent of Police who are on operational duties in the field or such other duties as 
may be notified by the Government from time to time shall have a minimum tenure of one year : 

Provided that the Government may transfer such officer within a period of one year for 
reasons of gross misconduct or negligence or an act of moral turpitude in the opinion of the State 
Government or under circumstances specified in the provisos to sub - section ( 1)". 


STATEMENT OF OBJECTS AND REASONS 
It is considered necessary to amend the Karnataka Police Act, 1963 (Karnataka Act 4 of 1964) in order to comply 
with the directions of Hon ble Supreme Court of India in Writ Application No . 310 / 1996 (Sri. Prakash Singh and others 
V / s Union of India and others) in respect of Police Reforms and to ensure effective functioning of the Police Establishment 
Board . 

Hence , the Bill . 


FINANCIAL MEMORANDUM 
There is no extra expenditure involved in the proposed Legislative measure . 


K . J . GEORGE 
Minister for Home 


P . OMPRAKASHA 

Secretary 

Karnataka Legislative Assembly 
ANNEXURE 
Extract from the Karnataka Police Act , 1963 

(Karnataka Act No . 4 of 1964 ) 


(a ) 


XXX XXX 

XXX 
20B . Police Establishment Board .- (1) The State Government shall, by notification in the official Gazette, 
establish a Police Establishment Board with the Director General and Inspector General of Police as Chairman and three 
senior most police officers not below the rank of Additional Director General of Police working within the police department 
as members . Additional Director General of Police (Administration ) shall be the convener. 

(2 ) The functions of the Police Establishment Board shall be as follows, namely: 

Subject to the provisions of section 20F , it shall decide on transfers , postings, promotions and other 
service related matters of officers of and below the rank of Deputy Superintendent of Police . 
It shall also make recommendation for promotion to the rank of Deputy Superintendents of Police after 
duly verifying reservation and quota prescribed for direct recruitment and promotion . For this purpose a 
separate register shall be maintained by Director General and Inspector General of Police , as per orders or 
guidelines prescribed by Government from time to time. 
It shall make appropriate recommendations to the Government regarding postings and transfers of officers 

of and above the rank of Additional Superintendent of Police . 
( d ) Generally review the functioning of the police force in the State. 
(e ) Perform such other functions as may be prescribed . 

( 3) Subject to its control and directions, the Police Establishment Board may authorize the Superintendent of 
Police to effect transfers of Group C and D officials within the district and the Inspector General of Police within the Range . 

(4 ) The Government may modify the decision of the Police Establishment Board in exceptional cases only after 
recording its reasons for doing so . The Government shall give due weightage and shall normally accept the 
recommendations made by the Board , regarding postings and transfers of officers of and above the rank of Additional 
Superintendent of Police . 

(5 ) The transfers decided and effected by the Police establishment Board shall be strictly in accordance with 
section 20F and the general transfer guidelines issued by Government from time to time. 

(6 ) The cases pertaining to transfer of Police officers or personnel on complaints shall be considered by the Police 
Establishment Board and action taken in this regard shall be reported to Government. 


၀ဝ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
(7) Copies of proceedings of the Police Establishment Board and the transfer orders issued thereon shall be sent 
to Government forthwith . 

XXX XXX 

XXX 
20F . Tenure of officers incharge of police stations, circle , sub -division , district and range - ( 1) Subject to 
superannuation , the officers who are in operational duties and incharge of Police station , Circle, Sub - division may have a 
minimum tenure of one year : 

Provided that any such officer may be transferred by the Police Establishment Board or by the Government in 
consultation with the Police Establishment Board , from his post before the expiry of the above minimum tenure 
consequent upon , 
(a) promotion to a higher post; or 

on conviction , or charges having been framed by a court of Law 
in a criminal offence; 
imposition of punishment of dismissal, removal, discharge or 
compulsory retirement from service or of reduction to a lower 
rank awarded under the relevant discipline and Appeal Rules ; or 


suspension from the Service in accordance with the provisions 


of the said rules ; or 
incapacitation by physical or mental illness or otherwise becoming unable to discharge his functions and 
duties; or 

the need to fill up a vacancy caused by promotion , transfer or retirement; or 
(g) on request of the officer concerned in writing: 

Provided further that the Government may , after consultation with the Police Establishment Board , may transfer 
an officer before the expiry of his tenure on account of misconduct or gross negligence or an act of moral turpitude. 

(2 ) Subject to superannuation , the Inspector General of Police in charge of Range or Superintendent of Police in 
charge of a District including Additional Superintendent of Police who are on operational duties in the field shall have a 
minimum tenure of one year: 

Provided that the Government may transfer an officer of the above category within a period of one year for 
reasons of gross misconduct or negligence or an act of moral turpitude or under circumstances enumerated in the proviso 
to sub - section ( 1 ) . 
XXX 

XXX 


XXX 


ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - IV - A | ಬೆಂಗಳೂರು, ಮಂಗಳವಾರ, ಜೂನ್ ೧೧, ೨೦೧೩ (ಜೈಷ್ಣ ೨೧, ಶಕ ವರ್ಷ ೧೯೩೫ ) || ನಂ . ೮೨೬ 
Part - IV - A Bangalore, Tuesday , June 11 , 2013 ( Jyeishta 21, Shaka Varsha 1935 ) No. 826 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 98 ಎಂಎಲ್ಆರ್ 2013( ಭಾಗ- 7), ಬೆಂಗಳೂರು, ದಿನಾಂಕ: 10.06 .2013 
1979ರ ಕರ್ನಾಟಕ ಮುನಿಸಿಪಲ್ ಕಾರ್ಪೋರೇಷನ್ ( ಚುನಾವಣೆ) ನಿಯಮಾವಳಿಯ 68ನೇ ನಿಯಮದೊಂದಿಗೆ ಓದಲಾದ 1976ರ ಕರ್ನಾಟಕ 
ಮುನಿಸಿಪಲ್ ಕಾರ್ಪೋರೇಷನ್ ನಿಯಮಗಳ ಅಧಿನಿಯಮ (1977ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 14) ರ 32ನೇ ಪ್ರಕರಣದ ಉಪಬಂಧಗಳಿಗೆ 
ಅನುಸಾರವಾಗಿ, ದಿನಾಂಕ: 07.03.2013ರಂದು ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗುಲ್ಬರ್ಗಾ ಮಹಾನಗರಪಾಲಿಕೆಯ ಚುನಾಯಿತರಾದ ಅಭ್ಯರ್ಥಿಗಳ 
ಹೆಸರುಗಳನ್ನು ಈ ಮೂಲಕ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 

ದಿನಾಂಕ: 07 -03 -2013 ರಂದು ಗುಲ್ಬರ್ಗಾ ಮಹಾನಗರಪಾಲಿಕೆಗೆ ನಡೆದ ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರ ವಿವರಗಳು 


ವಾರ್ಡ್ 


ಮೀಸಲಾತಿ 


ಸಂಖ್ಯೆ 


ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ ಶ್ರೀ /ಶ್ರೀಮತಿ 


ಸಾಮಾನ್ಯ ಮಹಿಳೆ 


ಭಾರತೀಯ ರಾಷ್ಟ್ರೀಯ 


ಪುತಲಿ ಬೇಗಂ, 
ಮ . ನಂ . ಟಿ -8 - 1544/49/ ಎ ತಾಜ ನಗರ ಫಿಲ್ಟರ್ ಬೆಡ್ ರಸ್ತೆ, ಗುಲ್ಬರ್ಗಾ. 


ಕಾಂಗ್ರೆಸ್ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೨೦ , ೨೦೧೩ 


೪೪೧೧ 


ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ ಶ್ರೀ /ಶ್ರೀಮತಿ 


ಮೀಸಲಾತಿ 


ಪಕ್ಷ 


ವಾರ್ಡ್ 
ಸಂಖ್ಯೆ 
2 


ಅಲಿ ಖಾನ , 

ಸಾಮಾನ್ಯ 

ಭಾರತೀಯ ರಾಷ್ಟ್ರೀಯ 
ಮನೆ. ನಂ .5, 993 /204 / 3 ನೂರಾನಿ ಮೋಹೆಲ್ಲಾ ಅಂಬಲಗಿ ಶಾಲೆ ಹತ್ತಿರ, 

ಕಾಂಗ್ರೆಸ್ 
ಗುಲ್ಬರ್ಗಾ. 
ಶಿವಾನಂದ ಬಿ. ಪಾಟೀಲ ಅಷ್ಟಗಿ, 

ಸಾಮಾನ್ಯ 

ಜನತಾ ದಳ ಜ್ಯಾತ್ಯಾತೀತ 
ಮ . ನಂ .8 -1545/85 ಚನ್ನವೀರ ನಿಲಯ ಶಿವಾಜಿ ನಗರ, ಗುಲ್ಬರ್ಗಾ , 
ನಾದಿರಾ ಜಮೀಲ, 

ಸಾಮಾನ್ಯ ಮಹಿಳೆ ಭಾರತೀಯ ರಾಷ್ಟ್ರೀಯ 
ಮ . ನಂ .5 - 470 /15 /10/ ಬಿ ಕೆ. ಬಿ.ಎನ್. ಇಂಜಿನಿಯರಿಂಗ್ ಕಾಲೇಜ್ ಹಿಂದುಗಡೆ, 

ಕಾಂಗ್ರೆಸ್ 
ಇಸ್ಲಾಮಾಬಾದ ಕಾಲೋನಿ, ಗುಲ್ಬರ್ಗಾ. 
ಸೈಯ್ಯದ ಅಹ್ಮದ ತಂದೆ ಸೈಯದ ಇಕ್ಷಾಲ್, 

ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಮ . ಸಂ .5 - 4 /431/8, ಖಾಜಾ ಕಾಲೋನಿ, ರೋಜಾ ( ಬಿ ), 

ಕಾಂಗ್ರೆಸ್ 
ಗುಲ್ಬರ್ಗಾ - 585104, 
ಶರಣಮ್ಮಾ ಯಲ್ಲಪ್ಪ ನಾಯಿಕೊಡಿ, 

ಪರಿಶಿಷ್ಟ ಪಂಗಡ ಭಾರತೀಯ ರಾಷ್ಟ್ರೀಯ 
ಇ - 9 - 702 , ಶಿವಶಕ್ತಿ ನಗರ , ತಾಜ ಸುಲ್ತಾನಪೂರ ರಸ್ತೆ, ಗುಲ್ಬರ್ಗಾ, 

ಮಹಿಳೆ 

ಕಾಂಗ್ರೆಸ್ 
ವಿಠಲ ಜಾಧವ , 

ಪರಿಶಿಷ್ಟ ಜಾತಿ | ಭಾರತೀಯ ಜನತಾ 
ಮನೆ ಸಂ :ಎಲ್. ಐ . ಜಿ . 12 , ಕೆ. ಹೆಚ್. ಬಿ. ಕಾಲೋನಿ, ಎಂ . ಎಸ್ .ಕೆ. ಮಿಲ್ಲ ರಸ್ತೆ , 

ಪಾರ್ಟಿ 
ಶಾಂತಿ ನಗರ, ಗುಲ್ಬರ್ಗಾ , 
ರಾಜಕುಮಾರ ತಂದೆ ಹಣಮಂತಪ್ಪ, 

ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟ್ರೀಯ 
ಕಪನೂರು, ತಾ: ಜಿ: ಗುಲ್ಬರ್ಗಾ -585104 

ಕಾಂಗ್ರೆಸ್ 
ಅಮೀನಾ ಬೇಗಂ ಗಂಡ ಆದಮ ಪಟೇಲ, 

ಹಿಂದುಳಿದ ವರ್ಗ ( ಅ ) | ಜನತಾ ದಳ ಜ್ಯಾತ್ಯಾತೀತ 
ಶಹಬಾಜ ಸ್ಕೂಲ್ ಹತ್ತಿರ, ಅಲಿ ಮಜೀದ್, 

ಮಹಿಳೆ 
ಬಗದಾದ ಕಾಲೋನಿ, ವಕ್ಕಲಗೇರಾ, ಗುಲ್ಬರ್ಗಾ - 585104, 
ಮೋಹಮ್ಮದ ಸೈನೋದ್ದಿನ್ ಮೈನೋದ್ದಿನ್, ಮ . ನಂ .7 -920 /42 ಸಿದ್ದಿಕಿ ಹಿಂದುಳಿದ ವರ್ಗ ( ಅ) | ಭಾರತೀಯ ರಾಷ್ಟ್ರೀಯ 
ಪೂರಾ ನಯಾಮೋಲ್ಲಾ, ಗುಲ್ಬರ್ಗಾ , 

ಕಾಂಗ್ರೆಸ್ 
ಅಂಜು ಫಾತಿಮ ಎಜಜ ಅಹ್ಮದ, 

ಹಿಂದುಳಿದ ವರ್ಗ ( ಅ) | ಜನತಾ ದಳ ಜ್ಯಾತ್ಯಾತೀತ 
ಮ . ನಂ .5 - 75 /ರೋಜಾ ಕೆ.ಗುಲ್ಬರ್ಗಾ , 

ಮಹಿಳೆ 
ಮೊಹ್ಮದ ಜಾವಿದ ಮೊಹ್ಮದ ಅಸಗರ , 

ಹಿಂದುಳಿದ ವರ್ಗ ( ಅ) 

ಪಕ್ಷೇತರ 
ಮ . ನಂ .5 - 993 / 32 / 37 /202/ ರೆಹಮತ್ ನಗರ ಕಾಲೋನಿ, ಗುಲ್ಬರ್ಗಾ. 
ತನವೀರ ಅಹ್ಮದ ಅಖತ್ತರ ಅಹ್ಮದ ಸರಡಗಿ , ಪ್ಲಾಟ ನಂ .49 , 

ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಮಕ್ಕಾ ಕಾಲೋನಿ, ಗುಲ್ಬರ್ಗಾ, 

ಕಾಂಗ್ರೆಸ್ 
ಖಲೀಲ ಅಹ್ಮದ ಖಾನ ನೂರ ಅಹ್ಮದ ಖಾನ , ಮ . ನಂ .5 - 952 /2 , ಯುದುಲ್ಲಾ ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಕಾಲೋನಿ, ಗುಲ್ಬರ್ಗಾ, 

ಕಾಂಗ್ರೆಸ್ 
ಭೀಮರೆಡ್ಡಿ ಎಂ . ಪಾಟೀಲ, 

ಹಿಂದುಳಿದ ವರ್ಗ ( ಬ ) | ಭಾರತೀಯ ರಾಷ್ಟ್ರೀಯ 
ಮನೆ ನಂ .11 - 169 /13. ಡಿ ರಾಘವೇಂದ್ರ ಕಾಲೋನಿ ಬ್ರಹ್ಮಾಪೂರ, ಗುಲ್ಬರ್ಗಾ , 

ಕಾಂಗ್ರೆಸ್ 
ಶೇಖ ಅಜ್ಜಲ ಅಹ್ಮದ ಅಫಜಲ ಗೋಲಾ, ಮ . ನಂ . ಇ -1 /980 ಸ್ಪೇಷಲ್ ಪ್ಲಾಟ | ಹಿಂದುಳಿದ ವರ್ಗ ( ಅ ) 

ಪಕ್ಷೇತರ 
ನಂ .6 ಹೊಸ ಜೇವರ್ಗಿ ರಸ್ತೆ, ಅಂಬಾಭವಾನಿ ಮಂದಿರ , ಗುಲ್ಬರ್ಗಾ, 
ಶರಣಕುಮಾರ, 

ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಮನೆ. ನಂ .8 - 4685 ಆಸೀಫ ಗಂಜ ಗುಲ್ಬರ್ಗಾ . 

ಕಾಂಗ್ರೆಸ್ 
ಶರಣಮ್ಮ , 

ಸಾಮಾನ್ಯ ಮಹಿಳೆ ಭಾರತೀಯ ರಾಷ್ಟ್ರೀಯ 
ಇ - 9 -1407 ಶೇಖರೋಜಾ ಶಹಾಬಜಾರ, ಗುಲ್ಬರ್ಗಾ , 

ಕಾಂಗ್ರೆಸ್ 
ಅಬ್ದುಲ ರಹಿಮ , 

ಸಾಮಾನ್ಯ 

ಎಸ್ . ಡಿ . ಪಿ . ಐ . 
ಶಹಾಬಜಾರ ಖಾದ್ರಿ ಚೌಕ, ಗುಲ್ಬರ್ಗಾ 
ಅಲೀಮೋದ್ದಿನ್ ಪಟೇಲ್, 

ಸಾಮಾನ್ಯ 

ಪಕ್ಷೇತರ 
ಮನೆ ನಂ . 11 - 1041/34/ ಅ / ಆ/ ಮದೀನಾ ಕಾಲೋನಿ, ಜೀಲಾನಾಬಾದ, 
ಎಂ .ಎಸ್ . ಕೆ. ಮಿಲ್ಲ, ಗುಲ್ಬರ್ಗಾ, 
ಯಾಸೀನ್ ಬೇಗಂ ಗಂ .ಶೇಖಬಾಬಾ, 

ಹಿಂದುಳಿದ ವರ್ಗ ( ಅ) | ಭಾರತೀಯ ರಾಷ್ಟ್ರೀಯ 
ನಂ .-11 -104112210ಎ ಮದಿನಾ ಕಾಲೋನಿ, ಎಂ . ಎಸ್.ಕೆ.ಮಿಲ್, ಗುಲ್ಬರ್ಗಾ, 

ಮಹಿಳೆ 

ಕಾಂಗ್ರೆಸ್ 


୧୦୭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ವಾರ್ಡ್ 
ಸಂಖ್ಯೆ 


ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ ಶ್ರೀ /ಶ್ರೀಮತಿ 


ಮೀಸಲಾತಿ 


ಪಕ್ಷ 


22 


ಶಂಕರಸಿಂಗ್ ತಂದೆ ತುಳಜಾರಾಮಸಿಂಗ್, 

ಹಿಂದುಳಿದ ವರ್ಗ ( ಅ) | ಭಾರತೀಯ ರಾಷ್ಟ್ರೀಯ 
ಮನೆ. ನಂ .9 -587/1/2 /126 , ಸಂತೋಷ ಕಾಲೋನಿ ಆಳಂದ ರಸ್ತೆ, ಗುಲ್ಬರ್ಗಾ. 

ಕಾಂಗ್ರೆಸ್ 
ಪ್ರಭುಲಿಂಗ ಹಾದಿಮನಿ, 

ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ಮನೆ. ನಂ .9 - 325 ಕಬಾಡಗಲ್ಲಿ ಶಹಾಬಜಾರ , ಗುಲ್ಬರ್ಗಾ, 
ಅಲಿಯಾಶಿರಿನ, 

ಹಿಂದುಳಿದ ವರ್ಗ ( ಅ) | ಭಾರತೀಯ ರಾಷ್ಟ್ರೀಯ 
ಮನೆ ನಂ . 6- 905 , ಸದರ ಮೊಹಲ್ಲಾ ರೋಶನ್ ಮಂಡಿ, ಮೋಮಿನಪೂರ, 

ಮಹಿಳೆ 

ಕಾಂಗ್ರೆಸ್ 
ಗುಲ್ಬರ್ಗಾ, 
ಮ . ಅಶಪಾಖ ಚುಲಬುಲ, 

| ಹಿಂದುಳಿದ ವರ್ಗ ( ಅ) | ಜನತಾ ದಳ ಜ್ಯಾತ್ಯಾತೀತ 
ಮನೆ ನಂ .7 , 293 , ಮಹಮದ ರಫೀಕ್ ಶಾಲೆ ಎದುರುಗಡೆ, ಮೋಮಿಪೂರ, 
ಗುಲ್ಬರ್ಗಾ , 
ಅಖೀಲಾ ಬೇಗಂ, 

ಹಿಂದುಳಿದ ವರ್ಗ ( ಅ) | ಪಕ್ಷೇತರ 
ನಂ .- 13/ ಬಿ ಸಾಲೇಹಾನ್ ಮಜೀದ ಮೋಮಿನಪೂರ, ಗುಲ್ಬರ್ಗಾ. 

ಮಹಿಳೆ 
ಫಯಾಜ ಹುಸೇನ್, 

ಹಿಂದುಳಿದ ವರ್ಗ ( ಅ ) | ಕರ್ನಾಟಕ ಜನತಾ ಪಕ್ಷ 
ಮನೆ ನಂ .4 - 493 ಅಪ್ಪರ ಲೈನ್ ಸಂತ್ರಸವಾಡಿ , ಗುಲ್ಬರ್ಗಾ, 
ಮಹ್ಮದ ಇಸ್ಮಾಯಿಲ್ ಫೈಜಲ, 

ಹಿಂದುಳಿದ ವರ್ಗ ( ಅ ) | ಕರ್ನಾಟಕ ಜನತಾ ಪಕ್ಷ 
ಮನೆ ನಂ .4 - 601 /67ಬಿ/3 ಮಖಾ ಮಸೀದಿ ಹತ್ತಿರ , ಎಂ . ಬಿ. ನಗರ, 
ಗುಲ್ಬರ್ಗಾ. 
ಮಲ್ಲಿಕಾರ್ಜುನ, 

ಸಾಮಾನ್ಯ 

ಭಾರತೀಯ ರಾಷ್ಟ್ರೀಯ 
ನಂ .ಎಲ್ ಆಯಿ ಜಿ 41 ಒಂದನೆ ಹಂತ ಆದರ್ಶನಗರ , ಗುಲ್ಬರ್ಗಾ. 

ಕಾಂಗ್ರೆಸ್ 
ರೇವಣಸಿದ್ದಪ್ಪಾ ಎಸ್. ಪಾಟೀಲ್, 

ಹಿಂದುಳಿದ ವರ್ಗ ( ಬ ) | ಕರ್ನಾಟಕ ಜನತಾ ಪಕ್ಷ 
ಮನೆ ನಂ . 2 - 91 /46 /14 ಓಂ ನಗರ, ಗುಲ್ಬರ್ಗಾ, 
ಬಸವರಾಜ ಎಸ್. ನಾಶಿ, 

ಸಾಮಾನ್ಯ ಜನತಾ ದಳ ಜ್ಯಾತ್ಯಾತೀತ 
4 - 113 / ಮಕ್ತಾಂಪೂರ, ಗುಲ್ಬರ್ಗಾ . 
ಲಕ್ಷ್ಮೀ ಗಂಡ ಬಸವರಾಜ ಖಂಡು, 

ಹಿಂದುಳಿದ ವರ್ಗ ( ಬ ) | ಭಾರತೀಯ ರಾಷ್ಟ್ರೀಯ 
ಮ . ನಂ . ಇ/ 106 , ಹುಮನಾಬಾದ ರಸ್ತೆ, ಕಪನೂರ ಗುಲ್ಬರ್ಗಾ . 

ಮಹಿಳೆ 

ಕಾಂಗ್ರೆಸ್ 
ಪ್ರಮೋದಕುಮಾರ ತಿವಾರಿ, 

ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಮನೆ ನಂ .9 - 137, ಕಟಗರಹೊರ, ಶಹಾಬಜಾರ, ಗುಲ್ಬರ್ಗಾ. 
ರಾಜಶ್ರೀ ಕೇಶವರಾವ ಜಾಧವ, 

ಸಾಮಾನ್ಯ ಮಹಿಳೆ ಭಾರತೀಯ ಜನತಾ 
ಇ -11 - 2012, ಮರಾಠಾಗಲ್ಲಿ, ಬ್ರಹ್ಮಪೂರ, ಗುಲ್ಬರ್ಗಾ. 

ಪಾರ್ಟಿ 
ರಮೇಶ ತಿಪ್ಪಣ್ಣ ಕಮಕನೂರ, 

ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ಇ -11 /2375 ಚೌಡೇಶ್ವರ ಕಾಲೋನಿ, ಬ್ರಹ್ಮಪೂರ, ಗುಲ್ಬರ್ಗಾ, 
ಪರಶುರಾಮ ಎಸ್. ಹೋಲ್ಕರ್‌, 

ಪರಿಶಿಷ್ಟ ಜಾತಿ ಕರ್ನಾಟಕ ಜನತಾ ಪಕ್ಷ 
ಸಂ . ಇ - 11 /2062, ವಿಜಯನಗರ, ಬಸವನಗರ, ಬ್ರಹ್ಮಪೂರ, ಗುಲ್ಬರ್ಗಾ. 
ಐಶಾ ಫಿರಮೇಶ ರಫಿಯೊದ್ದಿನ್, 

ಸಾಮಾನ್ಯ ಮಹಿಳೆ 

ಪಕ್ಷೇತರ 
ಮನೆ ನಂ .11 - 1- 1220 / ಎ , Opp - ಎಂ .ಎಸ್.ಕೆ. ಮಿಲ್ , ಯೂಸೂಫ 
ಕಂಪೌಂಡ, ಎಂ .ಎಸ್.ಕೆ . ಮಿಲ್, ಜಿಲಾನಾಬಾದ, ಗುಲ್ಬರ್ಗಾ , 
ಮೀನಾಕ್ಷಿ ಗಂಡ ಮದನಕುಮಾರ ಬಂಡೆ, 

ಪರಿಶಿಷ್ಟ ಜಾತಿ ಮಹಿಳೆ | ಭಾರತೀಯ ಜನತಾ 
ಮನೆ ನಂ .18, ಸಂ : ಇ - 11/ 6516 , ಜಾಧವ ಬಡಾವಣೆ, 

ಪಾರ್ಟಿ 
ಬಿದ್ದಾಪೂರ ಕಾಲೋನಿ, ಜಿ. ಬಿ.ಕಾಂಪ್ಲೆಕ್ಸ ಹತ್ತಿರ , ಗುಲ್ಬರ್ಗಾ - 03 
ಮಿರ್ಜಾ ಅಫಜಲಬೇಗ, 

ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಇ -11 -5813 , ಮನೆ ನಂ .12 -1220, ಕೆ.ಎಚ್. ಬಿ.-5, ಶಾಂತಿ ನಗರ, ಗುಲ್ಬರ್ಗಾ. 

ಕಾಂಗ್ರೆಸ್ 
ನಾಗೇಂದ್ರ ತಂದೆ ದಂಡಪ್ಪ , 

ಪರಿಶಿಷ್ಟ ಜಾತಿ ಭಾರತೀಯ ಜನತಾ 
ಮ . ನಂ . ಇ - 11 - 1254 , ಬಸವನಗರ , ಬ್ರಹ್ಮಪೂರ, ಗುಲ್ಬರ್ಗಾ - 585103. 

ಪಾರ್ಟಿ 
ಪರಶುರಾಮ ನಸಲವಾಯಿ , 

ಸಾಮಾನ್ಯ 

ಭಾರತೀಯ ಜನತಾ 
ನಂ . 11 - 1880/2ಬಿ ಎಸ್ . ಬಿ.ಕಾಲೇಜು ಎದುರುಗಡೆ, ರಾಮನಗರ, ಗುಲ್ಬರ್ಗಾ , 

ಪಾರ್ಟಿ 
ಆರತಿ ಸೂರಜ ಪ್ರಸಾದ ತಿವಾರಿ ( ಅಗ್ನಿಹೋತ್ರಿ) ಸಪ್ತಗಿರಿ ಆನಂದ ನಗರ, ಸಾಮಾನ್ಯ ಮಹಿಳೆ | ಜನತಾ ದಳ ಜ್ಯಾತ್ಯಾತೀತ 
ಗುಲ್ಬರ್ಗಾ. 


ಕಾಂಗ್ರೆಸ್ 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೨೦ , ೨೦೧೩ 


೪೪೧೩ 


ವಾರ್ಡ್ 
ಸಂಖ್ಯೆ 


ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ ಶ್ರೀ /ಶ್ರೀಮತಿ 


ಮೀಸಲಾತಿ 


ಸಾಮಾನ್ಯ ಮಹಿಳೆ 


| ಜನತಾ ದಳ ಜ್ಯಾತ್ಯಾತೀತ 


ಸಾಮಾನ್ಯ ಮಹಿಳೆ 


ಭಾರತೀಯ ರಾಷ್ಟ್ರೀಯ 

ಕಾಂಗ್ರೆಸ್ 


ಪರಿಶಿಷ್ಟ ಜಾತಿ 


ಭಾರತೀಯ ಜನತಾ 

ಪಾರ್ಟಿ 


ಹಿಂದುಳಿದ ವರ್ಗ ( ಬ ) | ಕರ್ನಾಟಕ ಜನತಾ ಪಕ್ಷ 


ಸಾಮಾನ್ಯ 


ಜನತಾ ದಳ ಜ್ಯಾತ್ಯಾತೀತ 


ಪರಿಶಿಷ್ಟ ಜಾತಿ ಮಹಿಳೆ | ಜನತಾ ದಳ ಜ್ಯಾತ್ಯಾತೀತ 


ಜಗದೇವಿ ಗಂಡ ಮಲ್ಲು ಸೋಮಾ, 
ಬಸವ ಮಂದಿರ ಹತ್ತಿರ , ಜಗತ್ , ಗುಲ್ಬರ್ಗಾ, 
ಮಲ್ಲಮ್ಮ ಗಂಡ ಸಿದ್ರಾಮಪ್ಪ ವಳಕೇರಿ, 
ಮನೆ. ನಂ .3 - 977 /3, ಗಾಜೀಪೂರ, ಗುಲ್ಬರ್ಗಾ , 
ರಾಮಾನಂದ ಪೋಪಟಲಾಲ ಉಪಾಧ್ಯಾಯ, ಮ . ನಂ . 2 - 768 /19 ಬಾಪುನಗರ 
ಸೇಡಂ ರೋಡ, ಸರಕಾರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ, 
ವೀರಣ್ಣಾ ತಂದೆ ಗುಂಡಪ್ಪ, 
ಮನೆ. ನಂ .2 - 910/4 /67 , ಶಹಾಬಾದ ರಸ್ತೆ, ಮಲ್ಲಿಕಾರ್ಜುನ ಮಂದಿರ ಹತ್ತಿರ, 
ಗುಲ್ಬರ್ಗಾ , 
ವಿಶಾಲ ತಂದೆ ಸಂಬಣ್ಣಾ ದರ್ಗಿ , 
ಮನೆ ನಂ . 2 - 509, ಜಗತ ಭೀಮ ನಗರ, ಗುಲ್ಬರ್ಗಾ , 
ಲತಾ ರವಿ ರಾಠೋಡ, 
ಮನೆ ನಂ . ಇ - 1 - 3276 , ತಾರಫೈಲ್, ಗುಲ್ಬರ್ಗಾ. 
ಗೀತಾ ಗಂಡ ರಾಜು ವಾಡೇಕರ್‌, 
ಬುದ್ಧ ನಗರ, ಜೈ ಹಾಸ್ಟೇಲ್ ಹಿಂದುಗಡೆ, ಜೇವರ್ಗಿ ರಸ್ತೆ, ಗುಲ್ಬರ್ಗಾ, 
ಸಿದ್ದಾರ್ಥ ತಂದೆ ಗುರುಶಾಂತ ಪಟ್ಟೇದಾರ, 
ಮನೆ ನಂ .ಕ್ಯೂ /ಬಿ / 6, ಎಂ .ಎಸ್.ಕೆ.ಮಿಲ್, ಹಿಂದುಗಡೆ, ಸಿದ್ದಾರ್ಥ ನಗರ, 
ಗುಲ್ಬರ್ಗಾ , 
ಹುಲಿಗೆಪ್ಪ ಕನಕಗಿರಿ, 
ಮ . ನಂ .1- 867/ 25/2, ಕನಕಗಿರಿ ನಿವಾಸ, ವೆಂಕಟೇಶ ನಗರ, ಗುಲ್ಬರ್ಗಾ, 
ಶಬಾನಾ ಬೇಗಂ, 
ಮ , ನಂ .1 -405 , ಸ್ಟೇಶನ ಬಜಾರ್ , ಗುಲ್ಬರ್ಗಾ.( ದ) 
ಸೈಯದ್ ಹಮೀದ್ ನಿಸಾರ್‌, 
ಮ . ನಂ .1- 510/ ಡಿ , ಸ್ಟೇಶನ ಬಜಾರ್, ಗುಲ್ಬರ್ಗಾ 
ಶಿವುಸ್ವಾಮಿ , 
ಮ . ನಂ . ಇ - 1/2814 / ಎ - ಇ / ಬಾಲಾಜಿ ನಗರ, ಹಳೇ ಜೇವರ್ಗಿ ರಸ್ತೆ, 
ಗುಲ್ಬರ್ಗಾ. 
ಮಹೇಶ, 
ಪ್ಲಾಟ ನಂ .35 , ಸಾಯಿ ಮಂದಿರ ಹತ್ತಿರ , ಸಾಯಿ ರಾಮನಗರ , ಗುಲ್ಬರ್ಗಾ, 


ಪರಿಶಿಷ್ಟ ಜಾತಿ ಮಹಿಳೆ | ಭಾರತೀಯ ಜನತಾ 

ಪಾರ್ಟಿ 


ಸಾಮಾನ್ಯ 


ಆರ್‌. ಪಿ . ಐ . 


ಹಿಂದುಳಿದ ವರ್ಗ ( ಅ ) | 


ಭಾರತೀಯ ರಾಷ್ಟ್ರೀಯ 

ಕಾಂಗ್ರೆಸ್ 


ಸಾಮಾನ್ಯ ಮಹಿಳೆ 


ಪಕ್ಷೇತರ 


ಹಿಂದುಳಿದ ವರ್ಗ ( ಅ ) | 


ಭಾರತೀಯ ರಾಷ್ಟ್ರೀಯ 

ಕಾಂಗ್ರೆಸ್ 


ಸಾಮಾನ್ಯ 


ಜನತಾ ದಳ ಜ್ಯಾತ್ಯಾತೀತ 


ಸಾಮಾನ್ಯ 


ಭಾರತೀಯ ರಾಷ್ಟ್ರೀಯ 

ಕಾಂಗ್ರೆಸ್ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ವಿ. ರಾಮಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಭಾಗ - I 
Part - I 


ವಿಶೇಷ ರಾಜ್ಯ ಪತ್ರಿಕೆ 
| ಬೆಂಗಳೂರು, ಮಂಗಳವಾರ, ಜೂನ್ ೧೧ , ೨೦೧೩ (ಜೇಷ್ಠ ೨೧, ಶಕ ವರ್ಷ ೧೯೩೫ ) | ನಂ . ೮೨೭ 
Bangalore , Tuesday , June 11, 2013 ( Jyeishta 21 , Shaka Varsha 1935 ) No. 827 

ಕರ್ನಾಟಕ ಸರ್ಕಾರದ ನಡವಳಿಗಳು 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಅರಣ್ಯ ನೀತಿ 2013ರ ಬಗ್ಗೆ 
ಓದಲಾಗಿದೆ : 1. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : ಎಫ್ ನಂ . 1 - 5 /2006 - ಎಫ್‌ಪಿ ದಿನಾಂಕ: 05 - 12 - 2006. 

2 . ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯಪಡೆ ಮುಖ್ಯಸ್ಥರು) ಅವರ ಪತ್ರ ಸಂಖ್ಯೆ : 

ಪ್ರಮುಅಸಂಸಿ/ವಿವ/ 27/2006 - 07 ದಿನಾಂಕ: 07 - 04 - 2010 ಮತ್ತು 
ದಿನಾಂಕ: 11 - 06 -2010 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಪ್ರಸ್ತಾವನೆ : 

ಮೇಲೆ (1) ರ ಓದಲಾದ ದಿನಾಂಕ ; 05 - 12 - 2006ರ ಕೇಂದ್ರ ಸರ್ಕಾರದ ಪತ್ರದಲ್ಲಿ ದಿನಾಂಕ: 05 - 09 - 2006 ಮತ್ತು 06 - 09 - 2006 ರಂದು 
ನವದೆಹಲಿಯಲ್ಲಿ ನಡೆದ ಎಲ್ಲಾ ರಾಜ್ಯಗಳ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯಪಡೆ ಮುಖ್ಯಸ್ಥರು) ಮತ್ತು ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ ( ವನ್ಯಜೀವಿ ಪರಿಪಾಲಕರು) ರವರ ಸಮ್ಮೇಳನದ ನಡವಳಿಯಂತೆ ಎಲ್ಲಾ ರಾಜ್ಯಗಳು ರಾಜ್ಯ ಅರಣ್ಯ ನೀತಿಯನ್ನು ರೂಪಿಸುವಂತೆ 
ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯದ ಅರಣ್ಯ ಮತ್ತು ವೃಕ್ಷಾವರಣವು ಒಟ್ಟು ಭೂ ಪ್ರದೇಶದ ಶೇಕಡಾ 21ರಷ್ಟು ಇರುತ್ತದೆ. ಅರಣ್ಯ ಉತ್ಪನ್ನಗಳಾದ ಉರುವಲು, 
ಬಿದಿರು , ಚೌಬೀನೆ, ತರಗೆಲೆ , ಹಣ್ಣು, ಗೆಡ್ಡೆಗೆಣಸು, ತೊಗಟು, ಅಂಟು, ನಾರು, ಮೇವು ಮುಂತಾದವುಗಳ ಸಂಗ್ರಹದಲ್ಲಿ ನಿರತರಾಗುವ ಲಕ್ಷಾಂತರ ಜನರಿಗೆ ಈ 
ಅರಣ್ಯಗಳು ಜೀವನಾಧಾರವಾಗಿರುತ್ತವೆ . ಅರಣ್ಯ ಮತ್ತು ವೃಕ್ಷಾವರಣವು ಭಾರತ ದೇಶದ (Peninsular ) ಬಹುಭಾಗ ಜಲಚಕ್ರವನ್ನು ನಿಯಂತ್ರಿಸುವಲ್ಲಿ 
ಮಹತ್ವದ್ದಾಗಿದೆ ಮತ್ತು ಇದರಿಂದಾಗಿ ಕೃಷಿ ಮತ್ತು ಉದ್ದಿಮೆಗಳಿಗೆ ಆಧಾರವಾಗಿರುತ್ತದೆ. ಅರಣ್ಯಗಳು ನಗರ ಪ್ರದೇಶದ ಜೀವನ ವೆಚ್ಚಕ್ಕೆ ಸಹಾಯವನ್ನು 
ಒದಗಿಸುತ್ತವೆ ಮತ್ತು ಆಧುನಿಕ ದಿನಗಳ ಆರ್ಥಿಕ ಅಭಿವೃದ್ಧಿಗೆ ಸ್ಥಿರತೆಯನ್ನು ಒದಗಿಸುತ್ತವೆ. ಭಾರತ ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಪರಿಸರ 
ಮತ್ತು ಅರಣ್ಯ ಸಚಿವಾಲಯದ ದಿನಾಂಕ 07 -12 -1988ರ ಗೊತ್ತುವಳಿ ಸಂಖ್ಯೆ: 3 - 1/86 ಎಫ್. ಪಿ. ಯಲ್ಲಿ ಬಿಡುಗಡೆ ಮಾಡಿದೆ. ಈ ನೀತಿಯು ವಿಶಾಲ 
ತಳಹದಿಯಲ್ಲಿದ್ದು, ಅರಣ್ಯ ಮತ್ತು ಅರಣ್ಯ ವ್ಯವಹರಣೆಗಳಿಗೆ ಅನ್ವಯವಾಗುವ ವಿವಿಧ ನೆಲೆಗಳ ವಿಷಯಗಳ ಕುರಿತು ಸೂಚನೆ ನೀಡುತ್ತದೆ. ಈ ರಾಷ್ಟ್ರೀಯ 
ಅರಣ್ಯ ನೀತಿಯನ್ನು ನಿರೂಪಿಸಿದ ನಂತರ ಗತಿಸಿದ ಎರಡು ದಶಕಗಳ ಕಾಲಾವಧಿಯಲ್ಲಿ, ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ ಕಾರ್ಯಕ್ರಮದಲ್ಲಿ 
ಸ್ಥಳೀಯ ಜನರನ್ನು ಕ್ಷೀಣಿತ ಅರಣ್ಯ ಪ್ರದೇಶಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿಸುವ ಕುರಿತು ಕರ್ನಾಟಕವು ಉಪಯುಕ್ತ ಅನುಭವವನ್ನು 
ಗಳಿಸಿದ್ದು, ಈ ಅನುಭವವು ಗ್ರಾಮ ಅರಣ್ಯ ಸಮಿತಿಗಳನ್ನು ಇನ್ನಷ್ಟು ಬಲಪಡಿಸಬೇಕಾಗಿರುವುದನ್ನು ತಿಳಿಸುತ್ತದೆ. ಭೂ ಮಂಡಲದ ತಾಪಮಾನ ಏರಿಕೆಯ 
ಇತ್ತೀಚಿನ ಜರೂರತ್ತಿನಿಂದಾಗಿ ಜೈವಿಕ ವೈವಿದ್ಯತೆಯ ಸಂರಕ್ಷಣೆಯು ಅಪಾಯಕ್ಕೆ ಒಳಗಾಗಿದ್ದು, ಈಗ ಆಚರಣೆಯಲ್ಲಿರುವ ಅರಣ್ಯ ನಿರ್ವಹಣೆಯ ಕುರಿತು 
ಹೊಸದಾಗಿ ವಿವೇಚಿಸಲು ಬಲವಂತ ಪಡಿಸುತ್ತದೆ. ಪರಿಶಿಷ್ಟ ಪಂಗಡ ಮತ್ತು ಇತರ ( ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವ ಪಾರಂಪರಿಕ ಅರಣ್ಯ ವಾಸಿಗಳ ) 
ಅಧಿನಿಯಮ 2006 ಜಾರಿಗೆ ಬಂದಿರುವುದರಿಂದ ಅರಣ್ಯ ಬಳಕೆಯ ವಿಷಯದಲ್ಲಿ ಮರು ಹೊಂದಾಣಿಕೆಯ ಅಗತ್ಯವು ಸಹ ಬಂದಿರುತ್ತದೆ. ಈ ಎಲ್ಲ 
ಬೆಳವಣಿಗೆಗಳಿಂದಾಗಿ ಸ್ಥಳೀಯ ವಾಸ್ತವಾಂಶಗಳಲ್ಲಿ ಗಣನೀಯ ಬದಲಾವಣೆ ಆಗಿರುತ್ತದೆ. ಅಲ್ಲದೇ , ಕರ್ನಾಟಕಕ್ಕೆ ನಿರ್ದಿಷ್ಟವಾದ ಅರಣ್ಯ ಮತ್ತು ತತ್ಸಂಬಂಧಿತ 
ವಿಷಯಗಳಿಗೆ ಮಾರ್ಗದರ್ಶನ ನೀಡಬೇಕಾದ ಅವಶ್ಯಕತೆ ಇದೆ. ಆದುದರಿಂದ, ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ ಒದಗಿಸಿದ ಅವಕಾಶದಂತೆ ಕರ್ನಾಟಕ 
ರಾಜ್ಯಕ್ಕೆ ಅನ್ವಯಿಸುವಂತೆ ಒಂದು ರಾಜ್ಯ ಅರಣ್ಯ ನೀತಿಯನ್ನು ನಿರೂಪಿಸಬೇಕಾದ ಅವಶ್ಯಕತೆ ಕಂಡುಬರುತ್ತ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯಪಡೆ ಮುಖ್ಯಸ್ಥರು) ರವರ ಪತ್ರಗಳಲ್ಲಿ ಕರ್ನಾಟಕ ಅರಣ್ಯ ನೀತಿಯ ಕರಡನ್ನು ತಯಾರಿಸಿ ರಾಜ್ಯ 
ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

- ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿಯವರ ಪ್ರಸ್ತಾವನೆಯಂತೆ ಕರ್ನಾಟಕ ಅರಣ್ಯ ನೀತಿ 2013ಕೆ ಸರ್ಕಾರದ ಅನುಮೋದನೆ ನೀಡಲು 
ನಿರ್ಧರಿಸಿದ್ದು, ಅದರಂತೆ, ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಅಪಜೀ 95 ಎಫ್ ಎಪಿ 2010 , ಬೆಂಗಳೂರು, ದಿನಾಂಕ: 11 - 06 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಹಾಗೂ ಈ ಆದೇಶವನ್ನು 
ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಸರ್ಕಾರವು ಕರ್ನಾಟಕ ರಾಜ್ಯ ಅರಣ್ಯ ನೀತಿ 2013ನ್ನು ರೂಪಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಸ್ . ಪಿ . ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 95 ಎಫ್ ಎಪಿ 2010 , ದಿನಾಂಕ : 11 - 06 -2013ಕ್ಕೆ ಸಂಬಂಧಿಸಿದ ಅನುಬಂಧ: 

ಕರ್ನಾಟಕ ಅರಣ್ಯ ನೀತಿ 2013 


1 . ಪೀಠಿಕೆ: 


1.1 ಕರ್ನಾಟಕ ರಾಜ್ಯವು ವೈಶಿಷ್ಟ್ಯಪೂರ್ಣ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಂದ ಕೂಡಿದ ದೈವದತ್ತವಾದ ಮತ್ತು ಉತ್ಕೃಷ್ಟ ಅರಣ್ಯಗಳನ್ನು 
ಹೊಂದಿರುತ್ತದೆ. ಜಗತ್ತಿನ ಜೈವಿಕ ವೈವಿಧ್ಯತೆಯ 34 ಬಿಸಿದಾಣಗಳಲ್ಲಿ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶವು ಒಂದಾಗಿದ್ದು, ಇದರ ಶೇಕಡಾ 60 ರಷ್ಟು ಭಾಗವು 

ಯೊಳಗೆ ಬರುತ್ತದೆ. ರಾಷ್ಟ್ರದ ಶೇಕಡಾ 18 ಹುಲಿ ಸಂತತಿ ಮತ್ತು ಶೇಕಡಾ 24 ಆನೆ ಸಂತತಿಯು ಕರ್ನಾಟಕ ರಾಜ್ಯದಲ್ಲಿದೆ. 
ಕರ್ನಾಟಕ ರಾಜ್ಯದ ಅರಣ್ಯ ಮತ್ತು ವೃಕ್ಷಾವರಣವು ಒಟ್ಟು ಭೂ ಪ್ರದೇಶದ ಶೇಕಡಾ 21ರಷ್ಟು ಇರುತ್ತದೆ. ಅರಣ್ಯ ಉತ್ಪನ್ನಗಳಾದ ಉರುವಲು, ಬಿದಿರು, 
ಚೌಬೀನೆ, ತರಗೆಲೆ , ಹಣ್ಣು, ಗೆಡ್ಡೆಗೆಣಸು , ತೊಗಟು, ಅಂಟು, ನಾರು, ಮೇವು ಮುಂತಾದವುಗಳ ಸಂಗ್ರಹದಲ್ಲಿ ನಿರತರಾಗುವ ಲಕ್ಷಾಂತರ ಜನರಿಗೆ ಈ 
ಅರಣ್ಯಗಳು ಜೀವನಾಧಾರವಾಗಿರುತ್ತವೆ. ಅರಣ್ಯ ಮತ್ತು ವೃಕ್ಷಾವರಣವು ಭಾರತ ದೇಶದ (Peninsular) ಬಹುಭಾಗ ಜಲಚಕ್ರವನ್ನು ನಿಯಂತ್ರಿಸುವಲ್ಲಿ 
ಮಹತ್ವದ್ದಾಗಿದೆ ಮತ್ತು ಇದರಿಂದಾಗಿ ಕೃಷಿ ಮತ್ತು ಉದ್ದಿಮೆಗಳಿಗೆ ಆಧಾರವಾಗಿರುತ್ತದೆ. ಅಲ್ಲದೇ ನಗರ ಪ್ರದೇಶಗಳು ತಮ್ಮದೇ ಆಹಾರವನ್ನು 
ಉತ್ಪಾದಿಸಿಕೊಳ್ಳದೇ ಇರುವುದರಿಂದ , ಇಂಧನಗಳಿಗೆ ಬಾಹ್ಯ ಮೂಲಗಳನ್ನು ಅವಲಂಬಿಸಿರುವುದರಿಂದ ಮತ್ತು ತ್ಯಾಜ್ಯ ವಸ್ತುಗಳನ್ನು ಅರಗಿಸಿಕೊಳ್ಳುವ 

ನಗರ ಪ್ರದೇಶಗಳ ಧಾರಣೆಗೆ ಅರಣ್ಯಗಳ ನಿರ್ವಹಣೆ ಮತ್ತು ಸೌರ ಶಕ್ತಿಯ ಸ್ವಯಂ ಘೋಷಿತ ಪರಿಸರ ವ್ಯವಸ್ಥೆಯು 
ಅನಿವಾರ್ಯವಾಗಿರುತ್ತದೆ. ಆದುದರಿಂದ, ಈ ಸೇವೆಗಳನ್ನು ಒದಗಿಸಲು ಸಾಕಷ್ಟು ಪ್ರಮಾಣದ ನೈಸರ್ಗಿಕ ಅರಣ್ಯ ಮತ್ತು ಅರೆನೈಸರ್ಗಿಕ ಕೃಷಿ ಪರಿಸರ 
ವ್ಯವಸ್ಥೆಯು ಅಗತ್ಯವಾಗಿದೆ. ಅರಣ್ಯಗಳು ನಗರ ಪ್ರದೇಶದ ಜೀವನ ವೆಚ್ಚಕ್ಕೆ ಸಹಾಯವನ್ನು ಒದಗಿಸುತ್ತವೆ ಮತ್ತು ಆಧುನಿಕ ದಿನಗಳ ಆರ್ಥಿಕ ಅಭಿವೃದ್ಧಿಗೆ 
ಸ್ಥಿರತೆಯನ್ನು ಒದಗಿಸುತ್ತವೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 

೪೪೧೫ 
1.2 ಭಾರತ ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಪರಿಸರ ಮತ್ತು ಅರಣ್ಯ ಸಚಿವಾಲಯದ ದಿನಾಂಕ 07- 12 - 1988ರ ಗೊತ್ತುವಳಿ ಸಂಖ್ಯೆ : 
3 -1/86 ಎಫ್. ಪಿ. ಯಲ್ಲಿ ಬಿಡುಗಡೆ ಮಾಡಿದೆ. ಈ ನೀತಿಯು ವಿಶಾಲ ತಳಹದಿಯಲ್ಲಿದ್ದು, ಅರಣ್ಯ ಮತ್ತು ಅರಣ್ಯ ವ್ಯವಹರಣೆಗಳಿಗೆ ಅನ್ವಯವಾಗುವ ವಿವಿಧ 
ನೆಲೆಗಳ ವಿಷಯಗಳ ಕುರಿತು ಸೂಚನೆ ನೀಡುತ್ತದೆ. ಈ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ನಿರೂಪಿಸಿದ ನಂತರ ಗತಿಸಿದ ಎರಡು ದಶಕಗಳ ಕಾಲಾವಧಿಯಲ್ಲಿ, 

ನಿರ್ವಹಣೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನರನ್ನು ಕ್ಷೀಣಿತ ಅರಣ್ಯ ಪ್ರದೇಶಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ 
ತೊಡಗಿಸುವ ಕುರಿತು ಕರ್ನಾಟಕವು ಉಪಯುಕ್ತ ಅನುಭವವನ್ನು ಗಳಿಸಿದ್ದು , ಈ ಅನುಭವವು ಗ್ರಾಮ ಅರಣ್ಯ ಸಮಿತಿಗಳನ್ನು ಇನ್ನಷ್ಟು ಬಲಪಡಿಸ 
ಬೇಕಾಗಿರುವುದನ್ನು ತಿಳಿಸುತ್ತದೆ. ಭೂ ಮಂಡಲದ ಬಿಸಿ ಏರಿಕೆಯ ಇತ್ತೀಚಿನ ಜರೂರತ್ತಿನಿಂದಾಗಿ ಜೈವಿಕ ವೈವಿದ್ಯತೆಯ ಸಂರಕ್ಷಣೆಯು ಅಪಾಯಕ್ಕೆ 
ಒಳಗಾಗಿದ್ದು , ಈಗ ಆಚರಣೆಯಲ್ಲಿರುವ ಅರಣ್ಯ ನಿರ್ವಹಣೆಯ ಕುರಿತು ಹೊಸದಾಗಿ ವಿವೇಚಿಸಲು ಬಲವಂತ ಪಡಿಸುತ್ತದೆ. ಪರಿಶಿಷ್ಟ ಪಂಗಡ ಮತ್ತು ಇತರ 
( ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವ ಪಾರಂಪರಿಕ ಅರಣ್ಯ ವಾಸಿಗಳ) ಅಧಿನಿಯಮ 2006 ಜಾರಿಗೆ ಬಂದಿರುವುದರಿಂದ ಅರಣ್ಯ ಬಳಕೆಯ ವಿಷಯದಲ್ಲಿ 
ಮರು ಹೊಂದಾಣಿಕೆಯ ಅಗತ್ಯವು ಸಹ ಬಂದಿರುತ್ತದೆ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಸ್ಥಳೀಯ ವಾಸ್ತವಾಂಶಗಳಲ್ಲಿ ಗಣನೀಯ ಬದಲಾವಣೆ ಆಗಿರುತ್ತದೆ. 
ಅಲ್ಲದೇ , ಕರ್ನಾಟಕಕ್ಕೆ ನಿರ್ದಿಷ್ಟವಾದ ಅರಣ್ಯ ಮತ್ತು ತತ್ಸಂಬಂಧಿತ ವಿಷಯಗಳಿಗೆ ಮಾರ್ಗದರ್ಶನ ನೀಡಬೇಕಾದ ಅವಶ್ಯಕತೆ ಇದೆ. ಆದುದರಿಂದ, 
ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ ಒದಗಿಸಿದ ಅವಕಾಶದಂತೆ ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸುವಂತೆ ಒಂದು “ ರಾಜ್ಯ ಅರಣ್ಯ ನೀತಿಯನ್ನು ನಿರೂಪಿಸಬೇಕಾದ 
ಅವಶ್ಯಕತೆ ಕಂಡುಬರುತ್ತದೆ. 2013 ರ ಈ “ಕರ್ನಾಟಕ ಅರಣ್ಯ ನೀತಿ” ಯು ಭಾರತ ಸರ್ಕಾರದ ರಾಷ್ಟ್ರೀಯ ಅರಣ್ಯ ನೀತಿ 1988ಕ್ಕೆ ಹೆಚ್ಚುವರಿಯಾಗಿದೆ . 
2. ದೂರದರ್ಶಕತ್ವ ಮತ್ತು ಮಾರ್ಗದರ್ಶನ: 

ನೈಸರ್ಗಿಕ ಭದ್ರತೆ ಮತ್ತು ಪರಿಸರ ಸಮತೋಲವನ್ನು ಧೃಡಪಡಿಸುವ ಬಗ್ಗೆ ಈಗಿರುವ ಅರಣ್ಯಗಳ ಸುಸ್ಥಿರ ನಿರ್ವಹಣೆ ಮತ್ತು ಜಂಟಿ ಅರಣ್ಯ 
ಯೋಜನೆ ಮತ್ತು ನಿರ್ವಹಣೆ ಕ್ರಮವೂ ಸೇರಿದಂತೆ ಲಭ್ಯವಿರುವ ಕಾರ್ಯವಿಧಾನಗಳ ಮೂಲಕ ಪರಿಸರದ ವಸ್ತು ಮತ್ತು ಸೇವೆಗಳನ್ನು ಉತ್ತಮ ರೀತಿಯಲ್ಲಿ 
ಉಪಯೋಗಿಸಲ್ಪಡುವ ಕುರಿತು ಅರಣ್ಯ ಮತ್ತು ವೃಕ್ಷಾವರಣವನ್ನು ವೃದ್ಧಿಸಲು ಮತ್ತು ವೃಕ್ಷಾಧಾರಿತ ಕೃಷಿಯನ್ನು ಉತ್ತೇಜಿಸಲು ಅರಣ್ಯ ಇಲಾಖೆಯು 
ಶ್ರಮಿಸತಕ್ಕದ್ದು. 

ಮೇಲೆ ಹೇಳಿದ ದೂರದರ್ಶಕತ್ವವನ್ನು ಸಾಧಿಸುವ ನಿಟ್ಟಿನಲ್ಲಿ ಈ ಕೆಳಗಿನ ಮಾರ್ಗಗಳನ್ನು ಅನುಸರಿಸಲು ಉದ್ದೇಶಿಸಲಾಗಿದೆ. 
21 ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಅಧಿಕಗೊಳಿಸುವ ಉದ್ದೇಶ ಸಾಧನೆಗಾಗಿ ಸಮಂಜಸವಾದ ಅರಣ್ಯ ಕೃಷಿ 
ವಿಧಾನದಿಂದ (ಭೂಸಾರ ಸಂರಕ್ಷಣೆ ಕೆಲಸಗಳು, ಇತ್ಯಾದಿ) ಸುಸ್ಥಿರ ನಿರ್ವಹಣೆಯ ಆಧಾರದಲ್ಲಿ ಅರಣ್ಯಗಳ ನಿರ್ವಹಣೆ. 
2.2 ರಕ್ಷಣೆ ಮತ್ತು ಜೀರ್ಣೋದ್ಧಾರದ ಮೂಲಕ ಮತ್ತು ಅರಣ್ಯ ಪರಿಸರ ಸಂರಕ್ಷಣೆಯ ಮೂಲಕ ಪರಿಸರದ ಸಮತೋಲನದ ಸುಭದ್ರತೆಯನ್ನು 
ನಿರ್ವಹಿಸುವುದು. 
2 .3 ನೀರಿನ ಗುಣಮಟ್ಟ ಮತ್ತು ಪ್ರಮಾಣವನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ನದಿ ದಂಡೆಗಳ , ಕೆರೆಗಳ, ಜಲಾಶಯಗಳ ಜಲಾನಯನ ಪ್ರದೇಶಗಳ 
ರಕ್ಷಣೆಯ ಮೂಲಕ ಜಲ ಚಕ್ರದ ನಿರ್ವಹಣೆ. 
2.4 ರಾಜ್ಯದ ಎಲ್ಲಾ ವರ್ಗದ ಅರಣ್ಯ ಮತ್ತು ಅರಣ್ಯತರ ಪ್ರದೇಶಗಳಲ್ಲಿ ನೈಸರ್ಗಿಕ ಪುನರುಜ್ಜಿವನ ನೆರವಿನ ನೈಸರ್ಗಿಕ ಪುನರುಜೀವನ ಮತ್ತು 
ಅರಕರಣದ ಮೂಲಕ ರಾಜ್ಯದ ಅರಣ್ಯ ಮತ್ತು ವೃಕ್ಷಾವರಣವನ್ನು ಅಧಿಕಗೊಳಿಸುವುದು. 
2.5 ವನ್ಯಜೀವಿಗಳ ರಕ್ಷಣೆ ಮತ್ತು ಸಂರಕ್ಷಣೆಯನ್ನು ಕಾರ್ಯಸಾಧ್ಯವಾಗುವ ಜಾಲದ ಮೂಲಕ ರಕ್ಷಿತ ಪ್ರದೇಶವನ್ನು ನಿರ್ವಹಿಸುವುದು ಮತ್ತು 
ಸಮಂಜಸ ಪರಿಸರ ಅಭಿವೃದ್ಧಿಯ ಹಸ್ತಕ್ಷೇಪದ ಮೂಲಕ ಮಾನವ - ಪ್ರಾಣಿ ಸಂಘರ್ಷವನ್ನು ಕಡಿಮೆಗೊಳಿಸುವ ದಿಶೆಯಲ್ಲಿ ಎಲ್ಲಾ ಕ್ರಮಗಳನ್ನು 
ತೆಗೆದುಕೊಳ್ಳುವುದು . 
2.6 ಸಹಯೋಗದ ಸಂಶೋಧನೆ ಮತ್ತು ಆಶ್ರಯದಾತರಿಂದ (Stakeholders) ಸಮಂಜಸ ಪ್ರತಿಕ್ರಿಯೆ ಪಡೆಯುವ ಕಾರ್ಯವಿಧಾನದ ಮೂಲಕ 
ಪರಿಣಾಮಕಾರಿ ಅರಣ್ಯ ನಿರ್ವಹಣೆಯ ಬಗ್ಗೆ ಅಗತ್ಯ ಮಾಹಿತಿಗಳ ಸಾಮರ್ಥ್ಯವನ್ನು ಅಧಿಕಗೊಳಿಸುವುದು. 
2 .7 ಸಮಂಜಸ ತಾಂತ್ರಿಕ ಮತ್ತು ವಿಸ್ತರಣಾ ಬೆಂಬಲದೊಂದಿಗೆ ಅರಣೇತರ ಜಮೀನುಗಳಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಖಾಸಗಿ ಜಮೀನುಗಳಲ್ಲಿ 
ಮರಗಳನ್ನು ಬೆಳೆಸುವುದನ್ನು ಪ್ರೋತ್ಸಾಹಿಸುವುದರೊಂದಿಗೆ , ವನ್ಯಜೀವಿ ರಕ್ಷಿತ ಪ್ರದೇಶಗಳನ್ನು ಹೊರತು ಪಡಿಸಿ ಇತರ ಅರಣ್ಯ ಪ್ರದೇಶಗಳಲ್ಲಿ, ಸುಸ್ಥಿರ ಅರಣ್ಯ 
ನಿರ್ವಹಣೆಯ ಸೂತ್ರದಲ್ಲಿ ಉರುವಲು, ಮೇವು, ಕಿರು ಅರಣ್ಯ ಉತ್ಪತ್ತಿ ಮತ್ತು ಸಣ್ಣ ಪ್ರಮಾಣದ ಚೌಬೀನೆಗಳ ಲಭ್ಯತೆಯನ್ನು ಅಧಿಕಗೊಳಿಸುವುದು. 
2.8 ಸ್ವಸ್ಥಾನ ಮತ್ತು ಹೊರಗೆ ಔಷಧೀಯ ಸಸ್ಯಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ, ಅಲ್ಲದೇ ಈ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯನ್ನು 
ಪ್ರೋತ್ಸಾಹಿಸುವುದು. 
3. ಮುಖ್ಯ ಪರಿವರ್ತನಾ ಪ್ರದೇಶಗಳು: 

ರಾಷ್ಟ್ರೀಯ ಅರಣ್ಯ ನೀತಿ 1988 ರ ಅನುಷ್ಠಾನದ ಅನುಭವ ಮತ್ತು ಇದರಡಿಯಲ್ಲಿ ಆರಂಭಿಸಿದ ಕಾರ್ಯಕ್ರಮಗಳ ಮತ್ತು ಚಟುವಟಿಕೆಗಳ 
ಸ್ಥಿತಿಗತಿಯನ್ನು ಗಮನಿಸಿದಾಗ ಈ ಕೆಳಗಿನವುಗಳು ರಾಜ್ಯ ಅರಣ್ಯ ಘಟಕದ ಮುಖ್ಯ ಪರಿವರ್ತನಾ ಪ್ರದೇಶಗಳಾಗಿರುತ್ತವೆ. 
3.1 ನಗರ ಪ್ರದೇಶಗಳ ಬಯಲು ಪ್ರದೇಶದ ಸುರಕ್ಷೆ / ನಿರ್ಮಾಣವು ಸೇರಿದಂತೆ ಅರಣ್ಯ ಮತ್ತು ವೃಕ್ಷಾವರಣದ ಪ್ರಮಾಣವನ್ನು ಹೆಚ್ಚಿಸುವುದು. 
3.2 ಅರಣ್ಯಗಳ ಜಲಾಶಯದ ಮೌಲ್ಯವನ್ನು ಹೆಚ್ಚಿಸುವ ಕುರಿತು ಮಣ್ಣು ಮತ್ತು ಜಲ ಸಂವರ್ಧನೆಯನ್ನು ಅಧಿಕಗೊಳಿಸುವುದು, ಅಲ್ಲದೇ 
ಅರಣ್ಯದೊಳಗಿನ ಜವುಗ ಪ್ರದೇಶಗಳ ಸಂರಕ್ಷಣೆ ಮತ್ತು ಅವುಗಳ ಅಭಿವೃದ್ಧಿ. 
3.3 ಆಕ್ರಮಣ ಶೀಲ ಸಸ್ಯ ಜಾತಿಗಳ ಪ್ರಭಾವವು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಕ್ಷಿತ ಪ್ರದೇಶಗಳಲ್ಲಿ ಮತ್ತು ಇತರ ಅರಣ್ಯಗಳಲ್ಲಿ ವನ್ಯಪ್ರಾಣಿಗಳ ಆವಾಸ 
ಸ್ಥಾನಗಳನ್ನು (Habitat development) ಅಭಿವೃದ್ಧಿ ಪಡಿಸುವುದು. 
3.4 ಅರಣ್ಯ ಪ್ರದೇಶದ ಮತ್ತು ಸಸ್ಯಾವರಣದ ಕ್ರೋಢಿಕರಣ . 


kehold 


೪೪೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


3 .5 ಜಿ . ಐ .ಎಸ್ / ಎಂ . ಐ .ಎಸ್ , ವಿಧಾನದಿಂದ ಅರಣ್ಯ ದತ್ತಾಂಶಗಳನ್ನು ನಿರ್ಮಿಸುವುದು ಮತ್ತು ಆಧುನೀಕರಿಸುವುದು. 
3.6 ಅರಣ್ಯ ಸರಹದ್ದು / ಶಾಖೆ | ಸರ್ವೆ ಘಟಕಗಳನ್ನು ಹೆಚ್ಚಿಸುವುದು ಮತ್ತು ಉಪಕರಣಗಳೂ ಸೇರಿದಂತೆ ಮೂಲಭೂತ ಭೌತಿಕ ಸೌಕರ್ಯಗಳನ್ನು 
ಒದಗಿಸಿ ಸಾಕಷ್ಟು ತರಬೇತಿ ಪಡೆದ ಸಿಬ್ಬಂದಿಗಳನ್ನು ಒದಗಿಸುವುದು. 
3.7 ಅರಣ್ಯ ಯೋಜನೆ ಮತ್ತು ನಿರ್ವಹಣೆಯಲ್ಲಿ ಹವಾಮಾನ ಬದಲಾವಣೆಯನ್ನು ಉಪಶಮನಗೊಳಿಸಲು, ಒಗ್ಗಿಸಿಕೊಳ್ಳಲು ಅವಕಾಶ ಕಲ್ಪಿಸುವುದು. 
3.8 ಗ್ರಾಮೀಣ ಪ್ರದೇಶದ ಸಮುದಾಯ ಮತ್ತು ಖಾಸಗಿ ಜಮೀನುಗಳಲ್ಲಿ ಸಸಿ ನೆಡಲು ಅನುವಾಗಲು ಸಸಿಗಳ ಲಭ್ಯತೆಯನ್ನು ಹೆಚ್ಚಿಸುವುದು. 
3.9 ರಾಜ್ಯಕ್ಕೆ ಸೀಮಿತವಾಗಿ ವಿಶಿಷ್ಟವಾದ ಬೆಲೆಬಾಳುವ ಸಸ್ಯ ಜಾತಿಗಳಾದ ಶ್ರೀಗಂಧ, ಬೀಟೆ ಮತ್ತು ಔಷಧೀಯ ಸಸ್ಯಗಳ ಪುನರುತ್ಪತ್ತಿಗೆ ಸೂಕ್ತ 
ಕ್ರಮಗಳನ್ನು ಕೈಗೊಳ್ಳುವುದು . 
3.10 ಜನರು ತಮ್ಮ ತಮ್ಮ ಜಮೀನಿನಲ್ಲಿಯೇ ಮೇವು, ಉರವಲು ಮತ್ತು ಚೌಬಿನೇತರ ಅರಣ್ಯ ಉತ್ಪನ್ನಗಳನ್ನು ಬೆಳಸಲು ಪ್ರೋತ್ಸಾಹಿಸುವುದು. 
3.11 ಅರಣ್ಯ ಇಲಾಖೆಯ ನಿಷ್ಠಾವಂತ “ ಪ್ರಚಾರ ಶಾಖೆ” ಯ ಮೂಲಕ ಆಶ್ರಯದಾತರೊಂದಿಗೆ ಮಾಹಿತಿ ಮತ್ತು ಸಂಪರ್ಕದ ಪ್ರಸಾರದ ಬಗ್ಗೆ ಸಾಂಸ್ಥಿಕ 
ಕಾರ್ಯವಿಧಾನವನ್ನು ಒದಗಿಸುವುದು . 
3.12 ವಿಶೇಷವಾಗಿ ಹವಾಮಾನ ಬದಲಾವಣೆಯ ಹಿನ್ನೆಲೆಯಲ್ಲಿ ಅರಣ್ಯ ಮತ್ತು ವನ್ಯಜೀವಿ ನಿರ್ವಹಣೆ ಮತ್ತು ಅರಣ್ಯದಂಚಿನ ಗ್ರಾಮಗಳಲ್ಲಿ ಯೋಜಿತ 
ರೀತಿಯಲ್ಲಿ ಮಧ್ಯ ಪ್ರವೇಶ ಮಾಡಿ ಸಂಶೋಧನೆಗೆ ಬೆಂಬಲ ನೀಡುವುದು. 
4. ಕಾರ್ಯಕ್ರಮಗಳು, ಯೋಜನೆ ಮತ್ತು ಸಾಂಸ್ಥಿಕ ಅಭಿವೃದ್ಧಿ: 
41 ಅರಣ್ಯ ಪ್ರದೇಶದ ಕ್ರೋಢೀಕರಣ: 

ಅರಣ್ಯಗಳು ಅತಿಕ್ರಮಣ ಮತ್ತು ಇತರ ಕಾರಣಗಳಿಂದ ಛಿದ್ರಗೊಳ್ಳುವುದರಿಂದ ರಕ್ಷಿಸಲು ಅರಣ್ಯ ಇಲಾಖೆಯು ಆದ್ಯತೆಯ ಮೇರೆಗೆ ಮೋಜಣಿ 
ಮತ್ತು ಗಡಿ ಗುರುತಿಸುವ ಮೂಲಕ ಅರಣ್ಯ ಪ್ರದೇಶದ ಕ್ರೋಢೀಕರಣವನ್ನು ಕೈಗೊಳ್ಳತಕ್ಕದ್ದು ಮತ್ತು ಜಿ. ಐ . ಎಸ್ . ಮತ್ತು ಎಂ . ಐ .ಎಸ್, ತಾಂತ್ರಿಕತೆಯನ್ನು 
ಉಪಯೋಗಿಸಿ, ದತ್ತಾಂಶಗಳ ಬೆಂಬಲದೊಂದಿಗೆ ಇವುಗಳನ್ನು ಭೌತಿಕವಾಗಿ ಮತ್ತು ಡಿಜಿಟಲ್ ನಕ್ಷೆಯ ಮುಖಾಂತರ ದಾಖಲಿಸತಕ್ಕದ್ದು. 
4.2 ಕಾರ್ಯ ಯೋಜನೆ : 

ಸುಸ್ಥಿರ ಅರಣ್ಯ ಯೋಜನೆಯ ಗುರಿಯನ್ನು ಸಾಧಿಸುವ ಬಗ್ಗೆ ಅರಣ್ಯ ನಿರ್ವಹಣೆಯ ಕುರಿತು ನಿರ್ದಿಷ್ಟವಾದ ವೈಜ್ಞಾನಿಕ ತಳಹದಿಯಲ್ಲಿ 
ಕಾರ್ಯಯೋಜನೆಯನ್ನು ತಯಾರಿಸುವುದನ್ನು ಸಮರ್ಪಕ ಮಾನವ ಶಕ್ತಿ ಮತ್ತು ಆರ್ಥಿಕ ಸಂಪನ್ಮೂಲಗಳಿಂದ ಇನ್ನಷ್ಟು ಪ್ರಬಲಗೊಳಿಸತಕ್ಕದ್ದು. 
4.3 ಅರಣೀಕರಣ ಮತ್ತು ಪುನರ್‌ವನೀಕರಣ: 

ಅರಣ್ಯ ಇಲಾಖೆಯು ಇನ್ನು ಮುಂದಿನ ಹತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಧನ ಸಹಾಯ ನೀಡುವ ಸಂಸ್ಥೆಗಳಿಂದ ಧನ 
ಸಹಾಯ ಪಡೆದು ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ ಪ್ರತಿಪಾದಿಸಿದಂತೆ ರಾಜ್ಯದ ಅರಣ್ಯ ಮತ್ತು ವೃಕ್ಷಾವರಣವನ್ನು ಅಧಿಕಗೊಳಿಸಲು ಶ್ರಮಿಸತಕ್ಕದ್ದು. 
4.4 ವನ್ಯಜೀವಿ ನಿರ್ವಹಣೆ: 

ಅಸ್ತಿತ್ವದಲ್ಲಿರುವ ರಕ್ಷಿತ ಪ್ರದೇಶಗಳ ಸಂಪರ್ಕ ಜಾಲವನ್ನು ಸಂರಕ್ಷಿಸಲು, ಸಂಬಂಧ ಕಲ್ಪಿಸಲು ಮತ್ತು ನಿರ್ವಹಿಸಲು ಅಗತ್ಯ ಕ್ರಮಗಳನ್ನು 
ತೆಗೆದುಕೊಳ್ಳತಕ್ಕದ್ದು. ಅಸ್ತಿತ್ವದಲ್ಲಿರುವ ರಕ್ಷಿತ ಪ್ರದೇಶಗಳ ದೀರ್ಘಾವಧಿ ಧಾರಣ ಶಕ್ತಿಯನ್ನು ದೃಢ ಪಡಿಸುವ ಬಗ್ಗೆ, ಜೈವಿಕ ವೈವಿಧ್ಯತೆಯನ್ನು ಇನ್ನೂ ಉತ್ತಮ 
ರೀತಿಯಲ್ಲಿ ಸಂರಕ್ಷಿಸುವ ಬಗ್ಗೆ ಮತ್ತು ಮಾನವ - ಪ್ರಾಣಿ ಸಂಘರ್ಷವನ್ನು ಕಾರ್ಯಸಾಧ್ಯವಾದಷ್ಟು ಕಡಿಮೆಗೊಳಿಸುವ ಬಗ್ಗೆ ಹೊಸ ರಕ್ಷಿತ ಪ್ರದೇಶಗಳನ್ನು 
ಪ್ರವೇಶದ್ವಾರದೊಂದಿಗೆ (connecting Corridors)ಸೇರಿಸುವ ಮೂಲಕ ಈಗಿನ ರಕ್ಷಿತ ಪ್ರದೇಶಗಳ ಸಂಪರ್ಕ ಜಾಲವನ್ನು ವಿಸ್ತರಿಸತಕ್ಕದ್ದು. ಇದರ ಜೊತೆಗೆ 
ಬಾಹ್ಯ ಪ್ರದೇಶಗಳಲ್ಲಿ ವನ್ಯಜೀವಿಗಳ ಸಂರಕ್ಷಣಾ ಮೌಲ್ಯವನ್ನು ಸಮರ್ಪಕ ನಿರ್ವಹಣೆ ಮತ್ತು ರಕ್ಷಣಾ ಕ್ರಮಗಳಿಂದ ಅಧಿಕಗೊಳಿಸತಕ್ಕದ್ದು. ವನ್ಯಜೀವಿಗಳ 
ಸಂರಕ್ಷಣೆಯಲ್ಲಿ ನಿರತರಾದ ಸಿಬ್ಬಂದಿಗಳಿಗೆ ಅಗತ್ಯ ಕಲ್ಯಾಣ ಕಾರ್ಯಕ್ರಮಗಳನ್ನು ರಾಜ್ಯವು ತೆಗೆದುಕೊಳ್ಳತಕ್ಕದ್ದು, ಮತ್ತು ಅವರಿಗೆ ಶಸ್ತ್ರಾಸ್ತ , ಮದ್ದುಗುಂಡುಗಳು 
ಮತ್ತು ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸತಕ್ಕದ್ದು. ವನ್ಯಜೀವಿ ಸಂರಕ್ಷಣೆಯ ವಿಷಯದಲ್ಲಿ ಸ್ಥಳೀಯ ಜನರ , ಅದರಲ್ಲಿಯೂ ಮುಖ್ಯವಾಗಿ 
ಸಂಘರ್ಷ ಸಂಭವನೀಯ ಪ್ರದೇಶಗಳಲ್ಲಿ ವಾಸಿಸುವ ಜನರ ಸೌಹಾರ್ದವನ್ನು ಗಳಿಸುವ ಸಲುವಾಗಿ ಮಾನವ - ಪ್ರಾಣಿ ಸಂಘರ್ಷದ ವಿಷಯಗಳನ್ನು ಪ್ರಥಮ 
ಆದ್ಯತೆಯಲ್ಲಿ ಬಗೆಹರಿಸತಕ್ಕದ್ದು . ವನ್ಯಜೀವಿಗಳ ಸಂರಕ್ಷಣೆಗೆ ಅಧಿಕ ಬೆಂಬಲ ಕ್ಷೇತ್ರವನ್ನು ಗಳಿಸುವ ಸಲುವಾಗಿ ಮತ್ತು ಪರಿಸರ ಅಭಿವೃದ್ಧಿ ಸಮಿತಿಗಳ 
ಗ್ರಾಮಗಳಲ್ಲಿ ಪರಿಸರ ಅಭಿವೃದ್ಧಿ ಸಾಧಿಸುವ ಸಲುವಾಗಿ ರಕ್ಷಿತ ಪ್ರದೇಶಗಳ ಮೌಲ್ಯವನ್ನು ಪ್ರದರ್ಶಿಸುವ ಮೂಲಕ ನಿಸರ್ಗ ಪ್ರವಾಸೋದ್ಯಮ ಒಂದು 
ಸಾಧನವಾಗಿರುತ್ತದೆ. 
4.5 ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ: 

ಅರಣ್ಯದಂಚಿನ ಗ್ರಾಮಗಳ ಬಡತನ ಅರಣ್ಯ ಸಂರಕ್ಷಣೆಯ ಸ್ಥಿತಿಗತಿಯಲ್ಲಿ ನೇರ ಪಾತ್ರ ವಹಿಸುತ್ತದೆ. ಸ್ಥಳೀಯ ಜನರ ಸಹಯೋಗದೊಂದಿಗೆ 
ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ ಕಾರ್ಯಕ್ರಮವು ಅವನತಿಯಲ್ಲಿರುವ ಅರಣ್ಯ ಪ್ರದೇಶಗಳನ್ನು ಅಭಿವೃದ್ಧಿ ಪಡಿಸಿ ಸಂರಕ್ಷಿಸುವ ಪ್ರಧಾನ 
ಕಾರ್ಯಕ್ರಮವಾಗಿರುತ್ತದೆ. ಆದಾಗ್ಯೂ , ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ ಕಾರ್ಯಕ್ರಮವೊಂದೇ ಸಮುದಾಯದ ಜನರ ಪಾಲ್ಗೊಳ್ಳುವಿಕೆಗೆ ಸಾಕಷ್ಟು 
ಪ್ರೋತ್ಸಾಹ ನೀಡಲು ಸಾಕಾಗದೇ ಇರುವುದು ಕಂಡು ಬರುತ್ತದೆ . ಆದುದರಿಂದ, ಜೀವನೋಪಾಯದ ಆಧಿತ್ಯದ ಇತರ ಪೂರಕ ಚಟುವಟಿಕೆಗಳನ್ನು 
ತೆಗೆದುಕೊಳ್ಳಬೇಕಾಗಿರುತ್ತದೆ . ಗ್ರಾಮ ಅರಣ್ಯ ಸಮಿತಿಗಳ ಸ್ವಸಹಾಯ ಗುಂಪುಗಳು ಮತ್ತು ಪರಿಸರ ಅಭಿವೃದ್ಧಿ ಸಮಿತಿಗಳ ಗ್ರಾಮಗಳ ಮುಖಾಂತರ 
ತೆಗೆದುಕೊಂಡ ಆದಾಯ ಉತ್ಪಾದನಾ ಚಟುವಟಿಕೆಗಳು ಜೀವನೋಪಾಯ ವೃದ್ಧಿಗೆ ಇರುವ ಒಂದು ಆಯ್ಕೆಯಾಗಿರುತ್ತದೆ. ಮುಂದುವರಿದು, ಪ್ರಾಥಮಿಕವಾಗಿ 
ಗ್ರಾಮ ಅರಣ್ಯ ಸಮಿತಿಗಳ / ನಿಸರ್ಗ ಪರಿಸರ ಅಭಿವೃದ್ಧಿ ಸಮಿತಿಗಳ / ಸರ್ಕಾರೇತರ ಸಂಸ್ಥೆಗಳ ಸಾಮರ್ಥ್ಯವನ್ನು ಸೂಕ್ತ ವಿಧಾನಗಳಲ್ಲಿ ನಿರ್ಮಿಸಿ , ನಂತರ 
ಅರಣ್ಯ ಇಲಾಖೆಯ ಜೊತೆಗೆ ಒಡನಾಟ (interface) ವನ್ನು ದೀರ್ಘಕಾಲದವರೆಗೆ ಮುಂದುವರಿಸಿಕೊಂಡು ಹೋಗುವುದು ಅವಶ್ಯಕವಾಗಿರುತ್ತದೆ. ಅಲ್ಲದೇ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 

೪೪೧೭ 
ನಗರ ಪ್ರದೇಶಗಳಲ್ಲಿ ವೃಕ್ಷಾವರಣವನ್ನು ವೃದ್ಧಿಸುವ ಸಲುವಾಗಿ ಗ್ರಾಮೀಣ ಪ್ರದೇಶದ ಗ್ರಾಮ ಅರಣ್ಯ ಸಮಿತಿಗಳು, ಪರಿಸರ ಅಭಿವೃದ್ಧಿ ಸಮಿತಿಗಳ 
ರೀತಿಯಲ್ಲಿಯೇ ಸಾಂಸ್ಥಿಕ ಕಾರ್ಯತಂತ್ರದ ಅವಶ್ಯಕತೆ ಇರುತ್ತದೆ. 
4 .6 ಲಾಗಿಂಗ್ ಮತ್ತು ಅರಣ್ಯ ಉತ್ಪನ್ನಗಳ ಕೊಯ್ದು: 

ನೈಸರ್ಗಿಕ ಅರಣ್ಯದಲ್ಲಿ ಹಸಿರು ಮರಗಳನ್ನು ಕಡಿಯಲು ಇರುವ ನಿಷೇಧವು ಇನ್ನು ಕೂಡಾ ಮುಂದುವರಿಯುತ್ತದೆ. ಆದರೆ, ಅರಣ್ಯದ 
ಪುನರುತ್ಪತ್ತಿ ಸ್ಥಿತಿಗತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಅಗತ್ಯ ಮುಂಜಾಗ್ರತೆ ವಹಿಸಿ ಸತ್ತ ಮತ್ತು ಬಿದ್ದ ಮರಗಳನ್ನು ಸಂಗ್ರಹಿಸಬಹುದಾಗಿದೆ. ಪುನರ ಉತ್ಪತ್ತಿಗೆ 
ಮತ್ತು ಅರಣ್ಯ ರಕ್ಷಣೆಗೆ ತೊಂದರೆ (compromise) ಆಗದಂತೆ ಬೊಂಬು, ಬೆತ್ತ ಹಾಗೂ ಕಿರು ಅರಣ್ಯ ಉತ್ಪನ್ನಗಳನ್ನು ಸುಸ್ಥಿರ ಅರಣ್ಯ ನಿರ್ವಹಣೆ ತತ್ವದ 
ಅನ್ವಯ ಕಟಾವು ಮಾಡವುದು. 
4.7 ಸಾಮಾಜಿಕ ಅರಣ್ಯ : 

ರಾಜ್ಯದ ಶುಷ್ಕ ಮತ್ತು ಅರೆಶುಷ್ಕ ಪ್ರದೇಶಗಳಲ್ಲಿ ಸಾಮಾಜಿಕ ಅರಣ್ಯವು ಅರಣೀಕರಣ ಯೋಜನೆಯ ಮುಖ್ಯ ಆಧಾರವಾಗಿರುತ್ತದೆ. ಅರಣ್ಯ 
ಇಲಾಖೆಯು ವೃಕ್ಷಾವರಣವನ್ನು ವೃದ್ಧಿಸುವ ಕುರಿತು ಸೂಕ್ತ ಮತ್ತು ಲಭ್ಯವಿರುವ ಅರತರ ಜಮೀನಿನಲ್ಲಿ ಸಾಮಾಜಿಕ ಅರಣ್ಯವನ್ನು ಇನ್ನು ಮುಂದೆಯೂ 
ಪ್ರೋತ್ಸಾಹಿಸತಕ್ಕದ್ದು. ಇದು ಶುಷ್ಕ ಪ್ರದೇಶದ ಪರಿಸರವನ್ನು ಸುಧಾರಿಸುವುದರೊಂದಿಗೆ ಕೃಷಿಗೂ ಪ್ರಯೋಜನಕಾರಿಯಾಗುತ್ತದೆ. ಅಲ್ಲದೇ , ಸಮುದಾಯ ಜನರ 
ಅವಶ್ಯಕತೆಗಳಾದ ಉರುವಲು, ಮೇವು ಮತ್ತು ಇತರ ಅರಣ್ಯ ಉತ್ಪನ್ನಗಳನ್ನು ತಮ್ಮ ತಮ್ಮ ಜಮೀನಿನಲ್ಲಿಯೇ ಪಡೆಯುವ ಸಾಮರ್ಥ್ಯವನ್ನು 
ಅಧಿಕಗೊಳಿಸುತ್ತದೆ. ಈ ಉದ್ದೇಶಕ್ಕಾಗಿ ಒಂದು ಕೇಂದ್ರೀಕರಿಸಿದ (focussed ) ಕಾರ್ಯಕ್ರಮವನ್ನು ರೂಪಿಸುವುದು. ಈ ಯೋಜನೆಯಲ್ಲಿ ಮಿಕ್ಕುಳಿಯುವ 
ಉತ್ಪನ್ನಗಳನ್ನು ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ನೀಡಲಾಗುವುದು. 
4 . 8 ಹವಾಮಾನ ಬದಲಾವಣೆಯನ್ನು ಒಗ್ಗಿಸಿಕೊಳ್ಳವುದು ಮತ್ತು ಉಪಶಮನಗೊಳಿಸುವುದು 

ಘೋಷಿತ ಅರಣ್ಯಗಳಲ್ಲಿ ಮತ್ತು ಘೋಷಿತವಲ್ಲದ ಅರಣೇತರ ಪ್ರದೇಶಗಳಲ್ಲಿ ಅರಣ್ಯ ಇಂಗಾಲದ ಕೂಡು ರಾಶಿ ” ಯನ್ನು ಘೋಷಿಸಲು ಕ್ರಮ 
ತೆಗೆದುಕೊಳ್ಳುವುದು ಮತ್ತು ಹೊಸ ಇಂಗಾಲದ ಇಂಗು (sink) ಗಳನ್ನು ಅಭಿವೃದ್ಧಿಗೊಳಿಸುವುದು. ಹವಾಮಾನ ಬದಲಾವಣೆಯನ್ನು ಒಗ್ಗಿಸಿಕೊಳ್ಳಲು ಮತ್ತು 
ಉಪಶಮನ ಗೊಳಿಸಲು, ಅಂಚಿನಲ್ಲಿರುವ ಸಮುದಾಯದ ಒಗ್ಗಿಸಿಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಗೊಳಿಸಲು, ರಾಜ್ಯದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು 
ಆಶ್ರಯದಾತರ ನೇರ ಸಹಭಾಗಿತ್ವ ಪಡೆದು ಸುಸ್ಥಿರ ಅಭಿವೃದ್ಧಿ ಸಾಧಿಸಲಾಗುವುದು. ಇದಲ್ಲದೇ , ಜಾನುವಾರು ಮೇವು, ಮಾನವ ನಿರ್ಮಿತ ಅರಣ್ಯ ಬೆಂಕಿ, 
ಅಕ್ರಮ ಸಾಗಾಟ , ಅರಣ್ಯ ಜಮೀನಿನ ಒತ್ತುವರಿ ಇತ್ಯಾದಿಗಳ ಭಂಗ ಒಡ್ಡುವ ಸಂಸ್ಥೆಗಳ ನಿರ್ವಹಣೆಯಿಂದ ಅರಣ್ಯ ಭೂದೃಶ್ಯ ವಿನ್ಯಾಸವನ್ನು ಒಂದು ಮುಖ್ಯ 
ಮತ್ತು ವಿಶ್ವಾಸಾರ್ಹ ಇಂಗಾಲ ಇಂಗುಗಳಾಗಿ ನಿರ್ವಹಿಸಲಾಗುವುದು ಮತ್ತು ಸಂರಕ್ಷಿಸಲಾಗುವುದು . 
4 .೨ ಪರಿಸರ ಹಾನಿಯ ಉಪಶಮನ 

ಜೈವಿಕ ವೈವಿಧ್ಯತೆಯನ್ನು ದೃಢಪಡಿಸುವ ಕುರಿತು ಮತ್ತು ನೈಸರ್ಗಿಕ ಪರಿಸರ ವ್ಯವಸ್ಥೆಯ ದಕ್ಷ ನಿರ್ವಹಣೆಯ ಕುರಿತು ಅರಣೇತರ ಅಭಿವೃದ್ಧಿ 
ಯೋಜನೆಗಳಿಗೆ ಅರಣ್ಯ ಭೂಮಿಯ ಉಪಯೋಗವನ್ನು ಮತ್ತು ಅರಣ್ಯ ಛಿದ್ರೀಕರಣಕ್ಕೆ ಕಾರಣವಾಗುವ ಇತರ ಏಜೆನ್ಸಿಗಳನ್ನು ನಿಯಂತ್ರಿಸುವ ಮೂಲಕ ಅರಣ್ಯ 
ಭೂದೃಶ್ಯ ವಿನ್ಯಾಸದ ಸಮಗ್ರತೆಯನ್ನು ಕಾಪಾಡಲು ಮತ್ತು ಅರಣ್ಯ ಭೂದೃಶ್ಯ ವಿನ್ಯಾಸಗಳ ಮಧ್ಯೆ ಪ್ರವೇಶದ್ವಾರವನ್ನು ಕಲ್ಪಿಸಲು ಕ್ರಮಗಳನ್ನು 
ಕೈಗೊಳ್ಳಲಾಗುವುದು. ಗಣಿಗಾರಿಕೆ , ಕಲ್ಲು ತೆಗೆಯುವುದು, ಜಲಾಧಾರಿತ ವಿದ್ಯುತ್ ಶಕ್ತಿ, ರೈಲ್ವೆ, ರಸ್ತೆಗಳು, ವಿದ್ಯುತ್ ಶಕ್ತಿ ಪ್ರಸರಣ ರೇಖೆ, ಗಾಳಿಯಂತ್ರಗಳು 
ಮತ್ತು ಇನ್ನಿತರ ಅಭಿವೃದ್ಧಿ ಚಟುವಟಿಕೆಗಳನ್ನು ಭೂವಿನ್ಯಾಸದ ಪರಿಸರ ಧಾರಣ ಶಕ್ತಿಯ ಮಾನದಂಡಕ್ಕೆ ಒಳಪಡಿಸಲಾಗುವುದು. ಅಲ್ಲದೇ , ಈ ಅರತರ 
ಅಭಿವೃದ್ಧಿ ಚಟುವಟಿಕೆಗಳ ಪರಿಣಾಮವನ್ನು ಮಿತಿಗೊಳಿಸುವ ಬಗ್ಗೆ ಸಾಧ್ಯವಾದಷ್ಟು ಮಟ್ಟಿಗೆ ಇವುಗಳು ಅರಣ್ಯ ವಿನ್ಯಾಸದ ಉದ್ದಗಲಕ್ಕೂ ಹರಡುವ ಬದಲು 
ಒಂದು ಭಾಗಕ್ಕೆ ಸೀಮಿತಗೊಳಿಸಲು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಲಾಗುವುದು. ಪಶ್ಚಿಮ ಘಟ್ಟಗಳ ದುರ್ಬಲ ಪರಿಸರ ಮತ್ತು ಅವುಗಳು ಒದಗಿಸುವ 
ಪರಿಸರ ವ್ಯವಸ್ಥೆಯ ಸೇವೆಗಳ ಪ್ರಾಮುಖ್ಯತೆಯ ಹಿನ್ನೆಲೆಯಲ್ಲಿ ಮೇಲಿನ ಉಪಕ್ರಮಗಳನ್ನು ಇನ್ನೂ ಹೆಚ್ಚಿನ ನೆಲೆಯಲ್ಲಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ 
ತೆಗೆದುಕೊಳ್ಳಲಾಗುವುದು . 
410 ಜೀವರಾಶಿ ಮತ್ತು ಇತರ ಪುನರುಜೀವನಗೊಳಿಸುವ ಶಕ್ತಿಮೂಲಗಳ ಅಭಿವೃದ್ಧಿ: 
ಶಕ್ತಿಯ ವಿಕೇಂದ್ರೀಕೃತ ಸರಬರಾಜನ್ನು ವೃದ್ಧಿಗೊಳಿಸುವ ಬಗ್ಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಲಭ್ಯವಿರುವ ಅರಣ್ಯ ಪ್ರದೇಶಗಳಲ್ಲಿ ವೇಗವಾಗಿ ಬೆಳೆಯುವ 

ರಾಜ್ಯವು ಜೀವರಾಶಿಯ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸಲು ಕ್ರಮ ತೆಗೆದುಕೊಳ್ಳತಕ್ಕದ್ದು . ಅಲ್ಲದೇ ಇಲಾಖೆಯ 
ಯೋಜನೆಗಳಲ್ಲಿ ವಿಶೇಷ ಅವಕಾಶ ಕಲ್ಪಿಸುವ ಮೂಲಕ ಉರುವಲುಗಾಗಿ ಅರಣ್ಯವನ್ನು ಅವಲಂಬಿಸುವುದನ್ನು ಮಿತಿಗೊಳಿಸುವ ಬಗ್ಗೆ ದಕ್ಷ ಇಂಧನ 
ಪರಿಕರಗಳ ಮತ್ತು ಇನ್ನಿತರ ನವೀಕರಿಸಬಹುದಾದ ಶಕ್ತಿ ಮೂಲಗಳ ಉಪಯೋಗವನ್ನು ಪ್ರೋತ್ಸಾಹಿಸತಕ್ಕದ್ದು. 
4.11 ಸಂಶೋಧನೆ ಮತ್ತು ಅಭಿವೃದ್ಧಿ 

ಇಲಾಖೆಯ ಮಾಹಿತಿಗಳನ್ನು ಪೂರೈಸುವ ಉದ್ದೇಶಕ್ಕಾಗಿ ವನ್ಯಜೀವಿ ಮತ್ತು ಅರಣ್ಯದ ನಿರ್ವಹಣೆಯ ಕುರಿತಾದ ಸಂಶೋಧನೆಯನ್ನು ಪ್ರಸಿದ್ಧ 
ಸಂಶೋಧನಾ ಸಂಸ್ಥೆಗಳ ಸಹಯೋಗದೊಂದಿಗೆ ಆಂತರಿಕ ಅರಣ್ಯ ಸಂಶೋಧನಾ ಘಟಕದ ಸಾಮರ್ಥ್ಯ ನಿರ್ಮಾಣವನ್ನು ರಾಜ್ಯದ ಅರಣ್ಯ ಇಲಾಖೆಯು 
ಪ್ರೋತ್ಸಾಹಿಸತಕ್ಕದ್ದು, ಹೊಸ ಅರಣ್ಯ ನಿರ್ವಹಣೆಯ ವಿಷಯಗಳ ಅಗತ್ಯಗಳಾದ ಜೈವಿಕ ಸಂರಕ್ಷಣೆ, ಹವಾಮಾನ ಬದಲಾವಣೆ, ಅನುವಂಶಿಕ ಸುಧಾರಣೆ, 
ಅರಣ್ಯ ಉತ್ಪನ್ನಗಳ ಮೌಲ್ಯವರ್ಧನೆ, ಸಾಮಾಜಿಕ - ಆರ್ಥಿಕ ಮತ್ತು ಅರಣ್ಯ ಪರಿಸರಗಳನ್ನು ಪ್ರಬಲಗೊಳಿಸಬೇಕು. 
4.12 ಮಾನವ ಸಂಪನ್ಮೂಲ ಅಭಿವೃದ್ಧಿ 

ಅರಣ್ಯಗಳ ವೈಜ್ಞಾನಿಕ ನಿರ್ವಹಣೆಯ ಬಗ್ಗೆ ಸಮರ್ಪಕ ಸಿಬ್ಬಂದಿ ವರ್ಗವನ್ನು ನೇಮಿಸಿ ಅಗತ್ಯ ನೈಪುಣ್ಯದ ಬಗ್ಗೆ ತರಬೇತಿ ನೀಡುವ ಮೂಲಕ 
ಉತ್ತಮ ತರಬೇತಿ ಮತ್ತು ಪ್ರೇರೇಪಣೆ ಹೊಂದಿದ ಮಾನವ ಸಂಪನ್ಮೂಲಗಳನ್ನು ಹೊಂದಲು ರಾಜ್ಯ ಅರಣ್ಯ ಇಲಾಖೆಯು ಪ್ರಯತ್ನಿಸತಕ್ಕದ್ದು. 


೪೪೧೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
5. ಹಕ್ಕುಗಳು ಮತ್ತು ರಿಯಾಯಿತಿಗಳು 
5.1 ಪಾರಂಪರಿಕ ಹಕ್ಕುಗಳನ್ನು ಮತ್ತು ಸೌಕರ್ಯಗಳನ್ನು ಅರಣ್ಯ ಮತ್ತು ವನ್ಯಜೀವಿ ಸಂಪನ್ಮೂಲ ತಳಪಾಯದ ನಿರ್ವಹಣೆಗೆ ಆದ್ಯತೆ ನೀಡುವುದರೊಂದಿಗೆ 
ಅರಣ್ಯ ಸಂರಕ್ಷಣಾ ಮೂಲೋದ್ದೇಶಗಳಿಗೆ ಒಳಪಡಿಸತಕ್ಕದ್ದು. 
6. ಅರಣ್ಯಾಧಾರಿತ ಉದ್ದಿಮೆಗಳು 
61 ಸಮರ್ಪಕ ಕಾರ್ಯಕ್ರಮಗಳ ಮೂಲಕ ಲಭ್ಯವಿರುವ ಸಾಂಸ್ಥಿಕ, ಖಾಸಗಿ ಮತ್ತು ಇತರ ಜಮೀನುಗಳಲ್ಲಿ ಕಚ್ಚಾ ಅರಣ್ಯ ಉತ್ಪನ್ನಗಳನ್ನು ಬೆಳೆಸುವ ಬಗ್ಗೆ 
ತಾಂತ್ರಿಕ ಬೆಂಬಲ ನೀಡುವ ಮೂಲಕ ರಾಜ್ಯವು ಅರಣ್ಯಾಧಾರಿತ ಉದ್ದಿಮೆಗಳಿಗೆ ಉತ್ತೇಜನ ನೀಡಬೇಕು. 
6.2 ಅರಣ್ಯ ಉತ್ಪನ್ನಗಳ ಸಾಗಾಟದ ಬಗ್ಗೆ ಇರುವ ನಿಯಂತ್ರಣವು ಬೆಲೆಬಾಳುವ ಶ್ರೀಗಂಧವೂ ಸೇರಿದಂತೆ ಮರಗಳನ್ನು ಘೋಷಿತ ಅರಣ್ಯ ಪ್ರದೇಶಗಳ 
ಹೊರಗೆ ನೆಟ್ಟು ಬೆಳೆಸಲು ಸಹಾಯಕವಾಗುವಂತಿರಬೇಕು. 


ಎಸ್ . ಪಿ . ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ – III 
Part - III 


ಬೆಂಗಳೂರು, ಮಂಗಳವಾರ, ಜೂನ್ ೧೧, ೨೦೧। ಷ್ಠ ೨೧, ಶಕ ವರ್ಷ ೧೯೩೫ ) 
Bangalore , Tuesday, June 11, 2013 ( Jyeishta 21, Shaka Varsha 1935 ) 


ನಂ . ೮೨೮ 
No . 828 


KARNATAKA ELECTRICITY REGULATORY COMMISSION BANGALORE - 560 001 

NOTIFICATION 
No : KERC / J / 02 / 1 / 421 , Bangalore, Dated: 10 . 06 . 2013 

Sub : Appointment of Members of State Advisory Committee of the Commission . 
In exercise of the powers conferred under section 87 of the Electricity Act, 2003, read with clause 3 of the 
Karnataka Electricity Regulatory Commission (State Advisory Committee) Regulations, 2004 , the Karnataka Electricity 
Regulatory Commission is pleased to appoint the following persons as Members of the State Advisory Committee with 
immediate effect for a term of three years from the date of this notification . 


Sl No. 


Name 


Dr. R . S . Deshpande , 
No. 405 , 5 Main , 
Kendra Upadhyayara Sangha Layout, 
Nagarabhavi Post, Bangalore – 560 072 . 
The President, 
Karnatak Chamber of Commerce & Industry , 
G . Mahadevappa Karnataka Chamber Building, 
J. C . Nagar , Hubli- 580 020 . 


The following members are renominated as Members of the State Advisory Committee, for a fresh term of three 
years from the date of this notification : 
Sl No . 

Name 


The President, 
Confederation of Indian Industry , 
Karnataka State Branch , 
No. 1086 , 12th Main , HAL 2nd stage , Indiranagar , 
Bangalore - 560 008. 
Dr. S . L . Rao, 
D - 1 , Chartered Cottage , Langford Road , 
Bangalore – 560 025 


By Order of the Commission 


N . SRIRAMAN 

Secretary 
Karnataka Electricity Regulatory Commission 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦ , ೨೦೧೩ 

೪೪೧೯ 
ವಿಶೇಷ ರಾಜ್ಯ ಪತ್ರಿಕೆ 
ಭಾಗ - III || ಬೆಂಗಳೂರು, ಮಂಗಳವಾರ, ಜೂನ್ ೧೧, ೨೦೧೩ (ಜೇಷ್ಠ ೨೧, ಶಕ ವರ್ಷ ೧೯೩೫ ) ನಂ . ೮೨೯ 
Part - III || Bangalore , Tuesday , June 11, 2013 ( Jyeishta 21, Shaka Varsha 1935 ) No . 829 

ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 3(1)ರಡಿ ಅಧಿಸೂಚನೆ 

ಸಂಖ್ಯೆ: ಸಿಐ 172 ಎಸ್ ಪಿಕ್ಯೂ 2013, ಬೆಂಗಳೂರು, ದಿನಾಂಕ: 11. 06.2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ 1966ರ (ಕರ್ನಾಟಕ ಕಾಯ್ದೆ 18) ವಿಧಿ 3(1) ರಂತೆ ದತ್ತವಾದ ಅಧಿಕಾರದ ಮೇರೆಗೆ 
ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ಕಾಲಂ 2ರಲ್ಲಿ ನಮೂದಿಸಿರುವ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಪೂರ್ವ ತಾಲ್ಲೂಕು, 
ವರ್ತೂರು ಹೋಬಳಿ, ಕಾಡುಬೀಸನಹಳ್ಳಿ ಮತ್ತು ಕರಿಯಮ್ಮನ ಅಗ್ರಹಾರ ಗ್ರಾಮಗಳಲ್ಲಿನ ಸರ್ವೆ ನಂಬರ್‌ಗಳಲ್ಲಿ ಈ ಕೆಳಕಂಡ ಪಟ್ಟಿಯಲ್ಲಿನ ಕಾಲಂ 6ರಿಂದ 
9ರಲ್ಲಿ ತೋರಿಸಿರುವ ಚೆಕ್ಕುಬಂದಿಯುಳ್ಳ ಕಾಲಂ 3ರಿಂದ 5ರಲ್ಲಿ ನಮೂದಿಸಿರುವ ವಿಸ್ತೀರ್ಣದ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶವೆಂದು ಈ ಮೂಲಕ 
ಘೋಷಿಸಲಾಗಿದೆ. 
ಗ್ರಾಮ : ಕಾಡುಬೀಸನಹಳ್ಳಿ 

ಹೋಬಳಿ : ವರ್ತೂರು 
ತಾಲ್ಲೂಕು : ಬೆಂಗಳೂರು ಪೂರ್ವ 

ಜಿಲ್ಲೆ : ಬೆಂಗಳೂರು ನಗರ 
ಬಿ . ಬಿ . ಎಂ . ಪಿ. ಖಾತೆ ವಿಸ್ತೀರ್ಣ 

ಚಕ್ಕುಬಂದಿ 
ನಂಬರ್‌ - ಐನು ಖರಾಬು 

ಪೂರ್ವ 
(ಸರ್ವೆ ನಂಬರ್) 

ಪಶ್ಚಿಮ ಉತ್ತರ ದಕ್ಷಿಣ 
ಎ - ಗುಂ ಎ - ಗುಂ | | ಎ - ಗುಂ 


ಬಾಕಿ 


- 


2 


S 


438 ( 14 / ಪಿ7) 


0 - 15 


0 - 15 


14ರ ಉಳಿಕೆ 


15 / ಸಿ 


14ರ ಉಳಿಕೆ 


287 ( 15 /1ಬಿ) 


| 


0 - 37 


15ಎ 


- 23 


15ರಿಸಿ 


1 - 36 | 


15 / ಬಿ 


288 (151ಸಿ) | 
150/ 3 ( 23 ) 


ಕರಿಯಮ್ಮನ ಅಗ್ರಹಾರ 
ಕರಿಯಮ್ಮನ ಅಗ್ರಹಾರ 
ಕರಿಯಮ್ಮನ ಅಗ್ರಹಾರ 
- 231A | 


| 


0 - 02 1 - 34 15 / ಎ 
0 - 05 | 2 - 27 23 / 2 
0 - 03 | 1- 01 | 23/2ರ ಉಳಿಕೆ | 


2 - 32 


ಹಳ್ಳ 
ಹಳ್ಳ 


289 ( 232) 


| 1 - 04 


ಒಟ್ಟು 


7 - 04 


0 -10 


6 - 34 


ಹೋಬಳಿ : ವರ್ತೂರು 


ಗ್ರಾಮ : ಕರಿಯಮ್ಮನ ಅಗ್ರಹಾರ 
ತಾಲ್ಲೂಕು : ಬೆಂಗಳೂರು ಪೂರ್ವ 
ಬಿ . ಬಿ. ಎಂ . ಪಿ . ಖಾತೆ 

ವಿಸ್ತೀರ್ಣ 

ಐನು | ಖರಾಬು 
(ಸರ್ವೆ ನಂಬರ್) ಎ - ಗುಂ | ಎ - ಗುಂ 


ಜಿಲ್ಲೆ : ಬೆಂಗಳೂರು ನಗರ 

ಚಕ್ಕುಬಂದಿ 


೫ 
) 


ನಂಬರ್ 


ಬಾಕಿ 
ಎ - ಗುಂ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


| 


8 . 


1 - 24 


| | 


0 - 04 


0 - 29 


146 ( 231) 
146 ( 23/ 2) 
146 ( 24 ) 
146 ( 24 /2 ) 


0 - 14 


- - - 
- - - 
- - - 


25 / 


2 - 13 


0 - 34 


1 - 20 


6 . 
1 - 20 23 /2 ( 23 /1ರ ಉಳಿಕೆ 

| 24 / , 25 / 
0 - 29 | ಕಾಡುಬೀಸನ ಹಳ್ಳಿ ಗಡಿ | 23 , 240 | 23/ 2ರ ಉಳಿಕೆ 24 / 2 
0 - 14 23 /2 

23 / 

24/2 
2 - 13 | ಕಾಡುಬೀಸನ ಹಳ್ಳಿ ಗಡಿ | 25 / 2 | 23 / 2 , 24 , | 26 

25 , 
0 - 34 24 

25 / 2 23 

25 / 2 
1 - 20 | 25 /2ರ ಉಳಿಕೆ , 26 / 2 | 
2 - 07 ಕಾಡುಬೀಸನ ಹಳ್ಳಿ ಗಡಿ | 

24 / 2 

26/ 2 
| ಕಾಡುಬೀಸನ ಹಳ್ಳಿ ಗಡಿ | 25/ 2 

26 / 

26 / 2ರ 

ಉಳಿಕೆ 
0 -354 | ಕಾಡುಬೀಸನ ಹಳ್ಳಿ ಗಡಿ 25 / 2 26/2ರ ಉಳಿಕೆ | - 27 
1 - 251 | ಕಾಡುಬೀಸನ ಹಳ್ಳಿ ಗಡಿ | 

26 , 25 / 2 ಇದೇ ನಂಬರ್‌ 


- - - 


146 ( 25 ) 
146 ( 2572 ) 
146 ( 26 ) 
146 ( 26 /2 ) 


27 


ರಸ್ತೆ 
25 / 2 


2 - 07 


| 


- - - 


0 - 38 / 


26 / 2 


0 - 35 % 


- - - | 
0 - 04 


146 (27) 


1 - 29 /4 | 


ರಸ್ತೆ 


ಒಟ್ಟು 


13 - 0414 | 0- 08 | 12 - 3644 


୫୭୦ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಜೂನ್ ೨೦ , ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಘೋಷ್ಟಾರೆ 


ಏನು 


ಬಾಕಿ 


ಕ್ರ. ಸಂ . 


ಗ್ರಾಮ 


| 


ಖರಾಬು 
ಎ - ಗುಂ 


ಎ - ಗುಂ 


ಎ - ಗು೦ 


7 - 04 


0 - 10 


6 - 34 


ಕಾಡುಬೀಸನಹಳ್ಳಿ 
2. | ಕರಿಯಮ್ಮನ ಅಗ್ರಹಾರ 

ಒಟ್ಟು 


13 - 041/4 


0 - 08 


12 - 361/4 


| 


20 - 0814 


0 - 18 


19 - 3014 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಪಿ . ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 1(3)ರಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 172 ಎಸ್ ಪಿಕ್ಯೂ 2013, ಬೆಂಗಳೂರು, ದಿನಾಂಕ: 11. 06.2013 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ 1966ರ ( ಕರ್ನಾಟಕ ಕಾಯ್ದೆ 18) ವಿಧಿ 1(3) ರಂತೆ ದತ್ತವಾದ ಅಧಿಕಾರದ ಮೇರೆಗೆ 
ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ಕಾಲಂ 2 ರಲ್ಲಿ ನಮೂದಿಸಿರುವ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಪೂರ್ವ ತಾಲ್ಲೂಕು, 
ವರ್ತೂರು ಹೋಬಳಿ, ಕಾಡುಬೀಸನಹಳ್ಳಿ ಮತ್ತು ಕರಿಯಮ್ಮನ ಅಗ್ರಹಾರ ಗ್ರಾಮಗಳಲ್ಲಿನ ಸರ್ವೆ ನಂಬರ್‌ಗಳಲ್ಲಿ ಈ ಕೆಳಕಂಡ ಪಟ್ಟಿಯಲ್ಲಿನ ಕಾಲಂ 6 ರಿಂದ 
9 ರಲ್ಲಿ ತೋರಿಸಿರುವ ಚೆಕ್ಕುಬಂದಿಯುಳ್ಳ ಕಾಲಂ 3 ರಿಂದ 5 ರಲ್ಲಿ ನಮೂದಿಸಿರುವ ವಿಸ್ತೀರ್ಣದ ಜಮೀನುಗಳಿಗೆ ಮೇಲ್ಕಂಡ ಕಾಯ್ದೆಯ ಅಧ್ಯಾಯ 7ರ 
ವಿಧಿಗಳು ಈ ಅಧಿಸೂಚನೆಯು ಪ್ರಚುರಗೊಂಡ ದಿನಾಂಕದಿಂದ ಅನ್ವಯವಾಗುವಂತೆ ಘೋಷಿಸಲಾಗಿದೆ. 


ಹೋಬಳಿ : ವರ್ತೂರು 


ಗ್ರಾಮ : ಕಾಡುಬೀಸನಹಳ್ಳಿ 
ತಾಲ್ಲೂಕು : ಬೆಂಗಳೂರು ಪೂರ್ವ 
ಬಿ. ಬಿ . ಎಂ . ಪಿ. ಖಾತೆ 

ವಿಸ್ತೀರ್ಣ 
ನಂಬರ್‌ 

ಐನು ಖರಾಬು 
( ಸರ್ವೆ ನಂಬರ್) 

ಎ - ಗುಂ | | ಎ - ಗುಂ 


ಜಿಲ್ಲೆ : ಬೆಂಗಳೂರು ನಗರ 

ಚಕ್ಕುಬಂದಿ 


ಸಂ . 


ಬಾಕಿ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ಎ - ಗುಂ 


| 


5 


438 (14 / ಪಿ7) 


0 - 15 


- - 


0 - 15 | 14ರ ಉಳಿಕೆ 


287 (15 /1ಬಿ) 


0 - 37 


0 - 37 


15 / ಎ 


7 | 8 9 . 

15 /1ಸಿ | 14ರ ಉಳಿಕೆ 
ಕರಿಯಮ್ಮನ ಅಗ್ರಹಾರ | 23 / 15ರಿಸಿ 
ಕರಿಯಮ್ಮನ ಅಗ್ರಹಾರ | | 15 / ಬಿ 14 
ಕರಿಯಮ್ಮನ ಅಗ್ರಹಾರ | 

15 
231 /1 

( ಹಳ್ಳ | 15 


1 - 36 


0 - 02 


1 -34 


288 (15 /1ಸಿ) 
150 /3 ( 231) 
289 ( 23/2 ) 


15 /lಎ 
23 /2 


2 - 32 


0 - 05 


2 -27 


1 - 04 


0 - 03 


l - 01 | 23 /2ರ ಉಳಿಕೆ 


ಒಟ್ಟು 


7 - 04 


0 - 10 | 


6 - 34 


ಹೋಬಳಿ : ವರ್ತೂರು 


ಗ್ರಾಮ : ಕರಿಯಮ್ಮನ ಅಗ್ರಹಾರ 
ತಾಲ್ಲೂಕು : ಬೆಂಗಳೂರು ಪೂರ್ವ 


ಜಿಲ್ಲೆ : ಬೆಂಗಳೂರು ನಗರ 


ಚಕ್ಕುಬಂದಿ 


೫) 


ಬಿ . ಬಿ . ಎಂ . ಪಿ. ಖಾತೆ 

ವಿಸ್ತೀರ್ಣ 
ನಂಬರ್ 

ಐನು | 

ಖರಾಬು 
( ಸರ್ವೆ ನಂಬರ್ ) | ಎ - ಗುಂ | ಎ - ಗುಂ | ಎ - ಗುಂ 


| ಬಾಕಿ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


| 


| 1 - 24 


24 , 25/ 


0 - 29 


- - - 


24 /2 


146 ( 231) 
146 ( 23/ 2 ) 
_ 146 ( 24 /1) 
146 ( 24 /2 ) 


10- 04 | 1 - 20 | 

23 /2 

23 /1ರ ಉಳಿಕೆ 
0 - 29 | ಕಾಡುಬೀಸನ ಹಳ್ಳಿ ಗಡಿ | 23 /1, 24 /l 23/2ರ ಉಳಿಕೆ 
0 - 14 

23/ 2 | 25 / 23 
2 - 13 | ಕಾಡುಬೀಸನ ಹಳ್ಳಿ ಗಡಿ 25/ 2 23/ 2 , 240, 

25 / , 


0 - 14 
2 - 13 


24 / 2 


| 


- - - | 


_ 26 / 


5 


| 


146 ( 251) 


| 


0 - 34 


0 - 34 


244 


2572 


23 . 


25 / 2 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೦ , ೨೦೧೩ 


೪೪೨೧ 


ಚಕ್ಕುಬಂದಿ 


ಬಿ . ಬಿ . ಎಂ . ಪಿ . ಖಾತೆ 
ನಂಬರ್‌ 

ಐನು 
( ಸರ್ವೆ ನಂಬರ್ ) | ಎ - ಗುಂ 


ವಿಸ್ತೀರ್ಣ 
ಖರಾಬು 
ಎ - ಗುಂ 
4 | 


ಬಾಕಿ 
ಎ - ಗುಂ 


ಉತ್ತರ 


ದಕ್ಷಿಣ 


ಪೂರ್ವ ಪಶ್ಚಿಮ 

- 7 
| ಕಾಡುಬೀಸನ ಹಳ್ಳಿ ಗಡಿ | 25/2 


- 


8 


146 (26/2) | 


0 -38 % 


- - 


0 - 38 


| 


26 /2ರ ಉಳಿಕೆ | 


VJO74 


26 / 
26/2ರ ಉಳಿಕೆ 


26 /2 


0 - 35 % 


- - - 


0 - 354 | ಕಾಡುಬೀಸನ ಹಳ್ಳಿ ಗಡಿ | | 


146 ( 27 ) 


1 - 291/4 


0 - 04 


1 - 254 ಕಾಡುಬೀಸನ ಹಳ್ಳಿ ಗಡಿ | 


ರಸ್ತೆ 


26, 25 / 2 | 


ಇದೇ ನಂಬರ್ 

ಉಳಿಕೆ 


ಒಟ್ಟು 


13 - 0434 


0 - 08 | 


12 - 3614 


ಘೋಷ್ಟಾರೆ 


ಬಾಕಿ 


ಕ್ರ. ಸಂ . 


ಗ್ರಾಮ 


ಐನು 
ಎ - ಗುಂ 


ಖರಾಬು 
ಎ - ಗುಂ 


ಎ - ಗುಂ 


7 - 04 


0 - 10 


6 - 34 


| ಕಾಡುಬೀಸನಹಳ್ಳಿ 
ಕರಿಯಮ್ಮನ ಅಗ್ರಹಾರ 


2 . 


13 - 041/4 


0 - 08 


12 - 361/4 


ಒಟ್ಟು 


20 - 0814 


0 - 18 


19 - 3014 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ವಿಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಜೂನ್ ೧೧ , ೨೦೧೩ (ಜೇಷ್ಠ ೨೧ , ಶಕ ವರ್ಷ ೧೯೩೫ ) | ನಂ . ೮೩೦ 
Bangalore, Tuesday , June 11 , 2013 ( Jyeishta 21, Shaka Varsha 1935 ) No . 830 


|| 


ಭಾಗ - III 
Part - III 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 3(1)ರಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 207 ಎಸ್ ಪಿಕ್ಯೂ 2013 , ಬೆಂಗಳೂರು, ದಿನಾಂಕ: 11. 06.2013 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಅಧಿನಿಯಮದ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ 18) ಕಲಂ 3(1) ರಲ್ಲಿ ವಿಹಿತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಈ ಕೆಳಗಿನ ಷೆಡ್ಯೂಲಿನ ಅಂಕಣ 3ರಲ್ಲಿ ಕಾಣಿಸಿರುವ ಸರ್ವೆ ನಂಬರ್‌ಗಳಿಗೆ ಹೊಂದಿಕೊಂಡಂತೆ 
ಅಂಕಣ 4ರಲ್ಲಿ ನಮೂದಿಸಿರುವ ವಿಸ್ತೀರ್ಣವನ್ನು ಒಳಗೊಂಡ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಉದ್ದೇಶಗಳಿಗಾಗಿ ಕೈಗಾರಿಕಾ ಪ್ರದೇಶವಾಗತಕ್ಕದೆಂದು 
ಈ ಮೂಲಕ ಘೋಷಿಸಿದೆ ಮತ್ತು ಅದರ ಎಲ್ಲೆ ಅಂಕಣ 3ರಲ್ಲಿ ಕಾಣಿಸಿರುವ ಸಂಬಂಧಪಟ್ಟ ದಾಖಲೆಯಂತಿರುವುದು, 

ಶೆಡ್ಯೂಲ್ 
ಗ್ರಾಮ : 65 - ಬಜ್ಜೆ ಹೋಬಳಿ : ಸುರತ್ಕಲ್ ತಾಲ್ಲೂಕು : ಮಂಗಳೂರು 

ಜಿಲ್ಲೆ : ದ.ಕ. 
ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಜಮೀನಿನ ವಿವರ 
ಗಾಮದ 

ಸರಹದ್ದು 
ಹೆಸರು ನಂಬ ಖಾಸಗಿ ವಿಸ್ತೀರ್ಣ ಸರಕಾರಿ ವಿಸ್ತೀರ್ಣ 

ಉತ್ತರ 

ಪೂರ್ವ 
ಎ . ಸೆಂ 

ದಕ್ಷಿಣ 
ಎ . ಸಂ 

1571ಎ ( ಅಂಶ) , 
157 / ಎ 

175 / 2 ( ಅಂಶ ) 

175 / 2 
1 | 65 - ಬಜ್ಜೆ 4 .14 161/2 | 157 /2 , 1571ಎ ( ಅಂಶ ), 

175 / ಎ, 
( ಅಂಶ ) 

ಮತ್ತು 
( ಅಂಶ) 
ಮತ್ತು 175 /2 

162 /3 
157/2 

157lಎ 
0 . 01 157 /lಎ _ 157/2 ( ಅಂಶ) 

157 / ಎ 
( ಅಂಶ) 

( ಅ೦ಶ) 
175 / 2 

175 / 2 175 /2 ( ಅಂಶ) , 
2 .33 

157 /lಎ 
( ಅಂಶ) 

175 /2 ( ಅಂಶ) 

( ಅಂಶ) 175lಎ 
6 . 48 


ಕ 


ಪಶ್ಚಿಮ 


ಒಟ್ಟು: 


೪೪೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೦, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ಘೋಷ್ಟಾರೆ 


ಗಾಮ 


ಅಧಿಸೂಚನೆಗೆ ಪ್ರಸ್ತಾವಿತ ಜಮೀನಿನ ವಿವರ 

( ಎ . ಸಂ ) 


ಖಾಸಗಿ 


ಸರಕಾರಿ 


ಒಟ್ಟು 


65 - ಬಜ್ಜೆ 


6 .48 


6 .48 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ . ಅ) . 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ . 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 1(3) ರಡಿ ಅಧಿಸೂಚನೆ 

ಸಂಖ್ಯೆ : ಸಿಐ 207 ಎಸ್ಪಿಕ್ಕೂ 2013, ಬೆಂಗಳೂರು, ದಿನಾಂಕ: 11.06. 2013 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಅಧಿನಿಯಮದ (1966ರ ಕರ್ನಾಟಕ ಕಾಯ್ದೆ ಸಂಖ್ಯೆ 18) ಕಲಂ 1( 3) ನೇ ವಿಧಿಯನ್ವಯ 
ವಿಹಿತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಈ ಕೆಳಗಿನ ಷೆಡ್ಯೂಲಿನ ಅಂಕಣ 3ರಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳಿಗೆ 
ಅಂಕಣ 4ರಲ್ಲಿ ವಿಹಿತವಾದ ವಿಸ್ತೀರ್ಣ ಮತ್ತು ಅಂಕಣ 5ರಲ್ಲಿ ವಿವರಿಸಿರುವ ಚಕ್ಕುಬಂದಿಯನ್ನೊಳಗೊಂಡ ಪ್ರದೇಶಕ್ಕೆ ಮೇಲಿನ ಅಧಿನಿಯಮದ 7ನೇ 
ಅಧ್ಯಾಯದ ಉಪಬಂಧಗಳು ಈ ಅಧಿಸೂಚನೆಯ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದೆಂದು ಈ ಮೂಲಕ ಘೋಷಿಸಿದೆ. 


ಶೆಡ್ಯೂಲ್ 


ಗಾಮ: 65 - ಬಜೆ 


ತಾಲ್ಲೂಕು: ಮಂಗಳೂರು 


ಜಿಲ್ಲೆ: ದ.ಕ. 


ಹೋಬಳಿ: ಸುರತ್ಕಲ್ 
ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಜಮೀನಿನ ವಿವರ 
ಖಾಸಗಿ ವಿಸ್ತೀರ್ಣ ಸರಕಾರಿ ವಿಸ್ತೀರ್ಣ 
ಎ . ಸೆಂ 

ಎ. ಸೆಂ . 


ಸರಹದ್ದು 


ಗಾಮದ 


#C 


ಸ, ನಂಬ್ರ 


ಹೆಸರು 


ಉತ್ತರ 


ಪೂರ್ವ 


ದಕ್ಷಿಣ 


1570 
( ಅಂಶ ) 


65- ಬಜ್ಜೆ 


157 / ಎ ( ಅಂಶ) , 
161 /2 | 157 /2 , 1571ಎ ( ಅಂಶ), 

ಮತ್ತು 175 / 2 


ಪಶ್ಚಿಮ 
175 /2 ( ಅಂಶ) 
175ಎ, ಮತ್ತು 

162 /3 


4 .14 


175 / 2 
( ಅಂಶ) 


0 . 01 


157 / ಎ 


157 /2 ( ಅಂಶ ) 


157 / ಎ 


157/ 2 
( ಅಂಶ) 
175 / 2 
( ಅಂಶ) 

ಒಟ್ಟು: 


157lಎ 
( ಅಂಶ) 
175 / 2 
( ಅಂಶ) 


2 . 33 


157 / ಎ 


175 /2 ( ಅಂಶ) 


175 /2 ( ಅಂಶ), 

175lಎ 


6.48 


- 


ಗ್ರಾಮ 


ಘೋಷ್ಟಾರೆ | 
ಅಧಿಸೂಚನೆಗೆ ಪ್ರಸ್ತಾವಿತ ಜಮೀನಿನ ವಿವರ 

( ಎ . ಸೆಂ ) 


ಖಾಸಗಿ. 


ಸರಕಾರಿ 


65 - ಬಜ್ಜೆ 


6 . 48 


6. 48 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ- 2, ಬೆಂಗಳೂರು 


